ಕರ್ನಾಟಕ ರಾಜಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - Irr | ಬೆಂಗಳೂರು, ಮಂಗಳವಾರ, ಸೆಪ್ಟೆಂಬರ್ ೨, ೨೦೧೪ (ಭಾದ್ರಪದ ೧೧ , ಶಕ ವರ್ಷ ೧೯೩೬) | ನಂ . ೫೪೩ 
Part - III Bangalore , Tuesday , September 2 , 2014 (Bhadrapada 11 , Shaka Varsha 1936 ) | No . 543 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಲೋಇ: 209:ಸೇಸಕಿ: 2014, ಬೆಂಗಳೂರು, ದಿನಾಂಕ: 01 - 09 -2014 
ಲೋಕೋಪಯೋಗಿ ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಟತಾ ಪಟ್ಟಿಯನ್ನು ದಿನಾಂಕ 1 -1 -1980 
ರಿಂದ 31- 12 -2004ಕ್ಕೆ ಕೊನೆಗೊಂಡಂತೆ ಸಂಖ್ಯೆ ಲೋಇ:98:ಸೇಸಕಿ:2008 ದಿನಾಂಕ 15 -11- 2010ರ ಅಧಿಸೂಚನೆಯಲ್ಲಿ ಪ್ರಕಟಿಸಿದ್ದು ಸದರಿ 
ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರ ( ವಿಶೇಷ ಪತ್ರಿಕೆ ) ದಲ್ಲಿ ದಿನಾಂಕ 22 -11 -2010ರಂದು ಪ್ರಕಟಗೊಂಡಿರುತ್ತದೆ 

ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಇದ್ದ ಬ್ಯಾಕ್‌ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ The Karnataka Civil Services 
(Unfilled vacancies reserved for persons belonging to the Schedule Castes and the Schedule Tribes) Special Recruitment) Rules 
2001ರ ನಿಯಮಾವಳಿಯು ದಿನಾಂಕ: 22 - 11 - 2001ರಂದು ಜಾರಿಗೆ ಬಂದಿರುತ್ತದೆ. ಲೋಕೋಪಯೋಗಿ ಇಲಖೆ, ಜಲಸಂಪನ್ಮೂಲ ಇಲಾಖೆ ಹಾಗೂ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗಳಲ್ಲಿ ಸಹಾಯಕ ಇಂಜಿನಿಯರ್‌ ವೃಂದದಲ್ಲಿ ಗುರುತಿಸಲಾಗಿದ್ದ 846 ಮತ್ತು 
ಕಿರಿಯ ಇಂಜಿನಿಯರ್ ವೃಂದದಲ್ಲಿ ಗುರುತಿಸಲಾಗಿದ್ದ 501 ಬ್ಯಾಕ್‌ಲಾಗ್ ಇಂಜಿನಿಯರ್ ಹುದ್ದೆಗಳನ್ನು ಸದರಿ ನಿಯಮಾವಳಿ ಮೇರೆಗೆ ಭರ್ತಿ ಮಾಡದೇ 
2003 - 2004ನೇ ಸಾಲಿನಲ್ಲಿ ಪ್ರಥಮತ: ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ತದನಂತರ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 803 
ಸಹಾಯಕ ಇಂಜಿನಿಯರ್ ಹಾಗೂ 476 ಕಿರಿಯ ಇಂಜಿನಿಯರ್‌ಗಳ ಸೇವೆಯನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಪಿಡಬ್ಲೂಡಿ: 120 :ಸೇಸಕಿ:2005 ದಿನಾಂಕ: 
4 - 5 - 2005ರಲ್ಲಿ ಪ್ರಕಟಿಸಿರುವಂತೆ The Karnataka Civil Services ( Absorption of persons appointed on contact basis against backlog 
vacancies in the category of Assistant Engineers and Junior Engineers in the department of Public Works Engineering, Water 
Resources and Rural Development and Panchayat Raj) (Special) Rules 2005ರನ್ವಯ ವಿಲೀನಗೊಳಿಸಲಾಗಿರುತ್ತದೆ. 

ಈ ಸಂಬಂದ ವಿಲೀನಾತಿ ಆದೇಶವನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಅರ್ಜಿ ಸಂಖ್ಯೆ 6258 /03ರಲ್ಲಿ ದಿನಾಂಕ 25 -5 -2009ರಂದು 
ಅಸಿಂಧುಗೊಳಿಸಿ 2001ರ ವಿಶೇಷ ನೇಮಕಾತಿ ನಿಯಮಗಳಡಿ ನೇಮಕಾತಿ ಮಾಡಲು ಆದೇಶಿಸಿರುತ್ತದೆ. ಸದರಿ ಆದೇಶವನ್ನು ಸರ್ಕಾರ ಹಾಗೂ ಭಾದಿತ 
ಇಂಜಿನಿಯರ್‌ಗಳು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದು ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ 15314 - 15378 /09 ಮತ್ತು 23707 / 09ರ 
ಮತ್ತಿತರ ಪ್ರಕರಣಗಳಲ್ಲಿ ದಿನಾಂಕ 13 - 7 - 2012 ರಂದು ತೀರ್ಪು ನೀಡಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ದಿನಾಂಕ 25 - 5 - 2009ರ ತೀರ್ಪನ್ನು 
ಎತ್ತಿ ಹಿಡಿದು ರಿಟ್ ಅರ್ಜಿಗಳನ್ನು ವಜಾಗೊಳಿಸಿರುತ್ತದೆ. ಸದರಿ ಆದೇಶವನ್ನು ಸರ್ಕಾರ ಮತ್ತು ಸೇವಾ ನಿರತ ಇಂಜಿನಿಯರ್‌ಗಳು ಸರ್ವೋಚ್ಛ 
ನ್ಯಾಯಾಲಯದಲ್ಲಿ ಎಸ್.ಎಲ್. ಪಿ.1916 - 3582 /2013 ಮತ್ತಿತರ ಪ್ರಕರಣಗಳಲ್ಲಿ ಪ್ರಶ್ನಿಸಿದ್ದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 13 - 7 -2012ರ 
ಉಚ್ಚ ನ್ಯಾಯಾಲಯದ ತೀರ್ಪಿಗೆ ತಡೆಯಾಜ್ಞೆ ನೀಡಿರುತ್ತದೆ. ಪ್ರಕರಣವು ಪ್ರಸ್ತುತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುತ್ತದೆ. 

ಮೇಲ್ಕಂಡಂತೆ ಬ್ಯಾಕ್‌ಲಾಗ್ ಇಂಜಿನಿಯರ್‌ಗಳ ಪ್ರಕರಣ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ಕಾರಣ ದಿನಾಂಕ 31-12 - 2004ರ ನಂತರ 
ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಠತಾ ಪಟ್ಟಿಯನ್ನು ಇದುವರೆವಿಗೂ ಪ್ರಕಟಿಸಿರುವುದಿಲ್ಲ. 

ದಿನಾಂಕ 31 - 12 - 2004ರ ನಂತರ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾಪಟ್ಟಿಯನ್ನು ಪ್ರಕಟಿಸದೇ ಇದ್ದು ಮುಂದಿನ ಹುದ್ದೆಗಳಿಗೆ 
ಮುಂಬಡ್ತಿಯಲ್ಲಿ ಕಲ್ಪಿಸಿರುವ ಮೀಸಲಾತಿಯನ್ವಯ ಅರ್ಹ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ದಿನಾಂಕ 31 - 12 - 2004ರಲ್ಲಿದ್ದಂತೆ ಪ್ರಕಟಿಸಿರುವ ಜೇಷ್ಠತಾ 
ಪಟ್ಟಿಯಲ್ಲಿ ಸಮಾಪ್ತಿಯಾಗಿರುತ್ತಾರೆ. ಆದ್ದರಿಂದ ಬ್ಯಾಕ್‌ಲಾಗ್ ಇಂಜಿನಿಯರ್‌ಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ 
ಬಾಕಿ ಇರುವ ಪ್ರಕರಣಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟು ಬ್ಯಾಕ್‌ಲಾಗ್ ಇಂಜಿನಿಯರ್‌ಗಳು ಸೇರಿದಂತೆ 
ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಯನ್ನು ಸಂಖ್ಯೆ: ಲೋಇ 98 ಸೇಸಕಿ 2008 ದಿನಾಂಕ :15 -11- 2010ರ ಅಧಿಸೂಚನೆಯಲ್ಲಿ ದಿನಾಂಕ: 
01 - 01 - 1980 ರಿಂದ 31 -12 - 2004ರಲ್ಲಿದ್ದಂತೆ ಪ್ರಕಟಿಸಿದ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಗೆ ಮುಂದುವರೆದಂತೆ ಕ್ರಮ ಸಂಖ್ಯೆ : 4402 


( ೨೬೪೩ ) 


೨೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ರಿಂದ ಮುಂದುವರೆಸಿ ದಿನಾಂಕ: 30 - 06 - 2014ರಲ್ಲಿದ್ದಂತೆ ಸಹಾಯಕ ಇಂಜಿನಿಯರ್ ವೃಂದದ ಮುಂದುವರೆದ ತಾತ್ಕಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲು 
ಉದ್ದೇಶಿಸಿದೆ. 

ಬ್ಯಾಕ್‌ಲಾಗ್ ಇಂಜಿನಿಯರ್‌ಗಳಿಗೆ ಸಂಬಂಧಿಸಿದಂತೆ ಜೇಷ್ಠತಾ ಪಟ್ಟಿಯನ್ನು ಯಾವ ವಿಧಾನದಲ್ಲಿ | ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು 
ಮಾಡಲಾಗಿದೆ ಎಂಬುದರ ಬಗ್ಗೆ ವಿವರಣಾತ್ಮಕ ಪಟ್ಟಿಯನ್ನು ಇದಕ್ಕೆ ಲಗತ್ತಿಸಿರುವ ಅನುಬಂಧ -1ರಲ್ಲಿ ವಿವರಿಸಲಾಗಿದೆ. 

ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಕಲ್ಪಿಸಿರುವ ಅವಕಾಶದಂತೆ ಕಿರಿಯ ಇಂಜಿನಿಯರ್ ಹುದ್ದೆಯಿಂದ ಸಹಾಯಕ 
ಇಂಜಿನಿಯರ್ ಹುದ್ದೆಗೆ ವರ್ಗಾವಣೆ ಮೂಲಕ ನೇಮಕ ಹೊಂದಿರುವ ಸಹಾಯಕ ಇಂಜಿನಿಯರ್‌ಗಳ ಜೇಷ್ಠತೆಯನ್ನು ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್ ವಿಭಾಗ -1 ರ ಪದೋನ್ನತಿಗೆ ಮಾತ್ರ ಪರಿಗಣಿಸಲು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ 1/3 ಭಾಗದಷ್ಟು ಅಥವಾ ಗರಿಷ್ಟ 4 
ವರ್ಷದ ಸೇವಾವಧಿಯನ್ನು ಸಹಾಯಕ ಇಂಜಿನಿಯರ್‌ ವೃಂದದ ಸೇವಾ ಜೇಷ್ಠತೆಗೆ ನಿಗಧಿಪಡಿಸಬೇಕಾದ ಪ್ರಕರಣಗಳು ಹಾಗೂ ದಿನಗೂಲಿಯಿಂದ 
ಸಕ್ರಮಗೊಂಡಿರುವ ಸಹಾಯಕ ಇಂಜಿನಿಯರ್‌ಗಳ ಜೇಷ್ಠತೆಯನ್ನು 10 ವರ್ಷಗಳ ಸೇವೆ ಪೂರೈಸಿದ ದಿನಾಂಕದಿಂದ ನಿರಂತರ ಸೇವೆಯನ್ನು ಆಧರಿಸಿ 
ಇಂಟರ್‌ - ಸೇ -ಜೇಷ್ಠತೆಯನ್ನು ಕಾಪಾಡಿ ನಿಗಧಿಪಡಿಸಿದೆ. 

ಮೇಲೆ ವಿವರಿಸಿರುವ ಹಿನ್ನೆಲೆಯಲ್ಲಿ, ಸರ್ಕಾರದ ಅಧಿಸೂಚನೆ ಲೋಇ:98 :ಸೇಸಕಿ:2008 ದಿನಾಂಕ:15.11.2010ರ ಅಧಿಸೂಚನೆಯಲ್ಲಿ ದಿನಾಂಕ 
01. 01.1980 ರಿಂದ 31.12 .2004ರಲ್ಲಿದ್ದಂತೆ ಪ್ರಕಟಿಸಿದ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಗೆ ಮುಂದುವರೆದಂತೆ 4402 ರಿಂದ 

014ರಲ್ಲಿದ್ದಂತೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ವೃಂದದ ತಾತ್ಕಾಲಿಕ ಸೇವಾ ಜೇಷ್ಟತಾ 
ಪಟ್ಟಿಯನ್ನು ಅನುಬಂಧ - 2 ರಲ್ಲಿನಂತೆ ಪ್ರಕಟಿಸಲಾಗಿದೆ. ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ನಮೂದಿಸಿರುವ ಜೇಷ್ಠತೆಯ ಸ್ಥಾನ ( ಲ್ಯಾಂಕಿಂಗ್) ಹಾಗೂ 
ಅಧಿಕಾರಿಗಳ ಸೇವಾ ವಿವರಗಳ ಬಗ್ಗೆ ಅಥವಾ ಸಂಬಂಧಿತ ಬೇರೆ ಯಾವುದೇ ವಿಷಯಗಳ ಬಗ್ಗೆ ಆಕ್ಷೇಪಣೆ: ಸಲಹೆ:ಮನವಿಗಳು, ಯಾವುದಾದರೂ ಇದ್ದಲ್ಲಿ, 
ಅವುಗಳನ್ನು ಸಮರ್ಥಿಸುವಂತಹ ಸೂಕ್ತ ದೃಡೀಕೃತ ಪುರಾವೆ: ದಾಖಲೆಗಳೊಡನೆ ಈ ಅಧಿಸೂಚನೆಯನ್ನು ಪ್ರಕಟಿಸಿದ 15 ದಿನಗಳೊಳಗಾಗಿ ಸರ್ಕಾರದ 
ಕಾರ್ಯದರ್ಶಿ , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೆಂಗಳೂರು - 560001 ಇವರಿಗೆ ಸಲ್ಲಿಸಬಹುದಾಗಿದೆ . ನಿಗಧಿತ 
ಅವಧಿಯ ನಂತರ ಸ್ವೀಕೃತವಾದ ಆಕ್ಷೇಪಣೆ: ಸಲಹೆ: ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ . 

ಬ್ಯಾಕ್‌ಲಾಗ್ ಇಂಜಿನಿಯರ್‌ಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಲಯದಲ್ಲಿ ಬಾಕಿ ಇರುವ ಪ್ರಕರಣದಲ್ಲಿ ಮಾನ್ಯ 
ಸರ್ವೋಚ್ಚ ನ್ಯಾಯಲಯವು ನೀಡುವ ಅಂತಿಮ ತೀರ್ಪಿಗೆ ಹಾಗೂ ನ್ಯಾಯ ಮಂಡಳಿ:ನ್ಯಾಯಲಯದ ಮುಂದೆ ಯಾವುದೇ ಪ್ರಕರಣಗಳು ಬಾಕಿ ಇದ್ದಲ್ಲಿ, 
ಅಂತಹ ಪ್ರಕರಣಗಳಲ್ಲಿ ನ್ಯಾಯ ಮಂಡಳಿ:ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿನ ಮೇರೆಗೆ ಪ್ರಸ್ತುತ ಜೇಷ್ಠತಾ ಪಟ್ಟಿಯನ್ನು ಪರಿಷ್ಕರಿಸುವ ಷರತ್ತಿಗೆ 
ಒಳಪಟ್ಟಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್.ಆರ್. ಮೋಹನ್‌ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - ಬಿ) 


ಅನುಬಂಧ - 1 
ಬ್ಯಾಕ್‌ಲಾಗ್ ಇಂಜಿನಿಯರ್‌ಗಳಿಗೆ ಸಂಬಂಧಿಸಿದಂತೆ ಸದರಿ ಇಂಜನಿಯರ್‌ಗಳನ್ನು 2005ರ ವಿಶೇಷ ವಿಲೀನಾತಿ ನಿಯಮಾವಳಿಯಡಿ 
ಸಕ್ರಮಗೊಳಿಸಿದ ಸಂದರ್ಭದಲ್ಲಿ ಸದರಿ ನಿಯಮಾವಳಿಯ ನಿಯಮ 4( iii) ರಂತೆ ಜೇಷ್ಟತೆಯನ್ನು ನಿಗಧಿಪಡಿಸಲು ತಿಳಿಸಿದ್ದು ಸದರಿ ನಿಯಮದ ಉದೃತ 
ಭಾಗ ಕೆಳಕಂಡಂತಿದೆ 


" The Seniority interse among persons regularised under these rules shall be in accordance with the 

Seniority determined by the Selection Authority at the timeof their appointment on contract basis." 
ಮೇಲ್ಕಂಡ ನಿಯಮದ ಮೇರೆಗೆ ದಿನಾಂಕ: 01 - 09 -2003ರಂದು ಮೊದಲನೇ ಹಂತದಲ್ಲಿ 35 ರಿಂದ 40 ವರ್ಷ, 29 ರಿಂದ 34 ನಂತರ 18 
ರಿಂದ 28 ವರ್ಷಗಳ ಮೂರು ವಯೋಮಿತಿ ಗುಂಪಿನಡಿ ಮೆರಿಟ್ ಆಧಾರದ ಮೇಲೆ ನೇಮಕ ಹೊಂದಿದ ಸಹಾಯಕ ಇಂಜಿನಿಯರ್‌ಗಳ ಜೇಷ್ಠತೆಯನ್ನು 
ಅದೇ ರೀತಿ ವಯಸ್ಸು ಮತ್ತು ಮೆರಿಟ್ ಆಧಾರದ ಮೇಲೆ ನಿಗಧಿಪಡಿಸಲಾಗಿದೆ. 

ತದನಂತರದಲ್ಲಿ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ / ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ದಿನಾಂಕ: 01 - 09 - 2003ರಲ್ಲಿ 
ನೇಮಕಾತಿ ಮಾಡಿಕೊಂಡ ಸಹಾಯಕ ಇಂಜಿನಿಯರ್‌ಗಳ ಜೇಷ್ಠತೆಯನ್ನು ಸಹ ವಯಸ್ಸು ಮತ್ತು ಮೆರಿಟ್ ಆಧಾರದ ಮೇಲೆ ನಿಗಧಿಪಡಿಸಲಾಗಿದೆ. 

ಮೊದಲನೇ ಹಂತದಲ್ಲಿ ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾಗದೇ ಇರುವ ಸಹಾಯಕ ಇಂಜಿನಿಯರ್‌ಗಳಿಗೆ ಬದಲಾಗಿ ದಿನಾಂಕ: 31- 12 
2003ರಲ್ಲಿ ನೇಮಕ ಹೊಂದಿ ಸಹಾಯಕ ಇಂಜಿನಿಯರ್‌ಗಳ ಜೇಷ್ಟತೆಯನ್ನು ಸಹ ವಯಸ್ಸು ಮತ್ತು ಮೆರಿಟ್ ಆಧಾರದ ಮೇಲಿನಂತೆ ನಿಗಧಿಪಡಿಸಲಾಗಿದೆ. 

ಎರಡನೇ ಹಂತದಲ್ಲಿ ದಿನಾಂಕ: 22 - 01 - 2004ರಂದು ನೇಮಕಾತಿ ಹೊಂದಿದ ಸಹಾಯಕ ಇಂಜಿನಿಯರ್‌ಗಳ ಜೇಷ್ಠತೆಯನ್ನು ಸಹ ಮೇಲಿನಂತೆ 
ವಯಸ್ಸು ಮತ್ತು ಮೆರಿಟ್ ಆಧಾರದ ಮೇಲಿನಂತೆ ನಿಗಧಿಪಡಿಸಲಾಗಿದೆ. 

ಎನ್. ಆರ್ . ಮೋಹನ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - ಬಿ) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


92999 


ANNEXURE – 2 
ProvisionalGradational List of Assistant Engineers in continuation with earlier Final 

Gradation List of Assistant Engineers notified in Notification 

No :PWD : 98 :SeSaKi:2008 Dated : 15 . 11. 2010 


REMARKS 


DWR 


SC 


4407 


[M ] 


SC 


SC 


SC 


DATE OF 

DATE OF 
RANK 

ENTRY 

REGULAR 
NAME 

Caste 

DOB 
NO 

INTO 

APPOINTMENT 

SERVICE IN THE CADRE 
4402 | MALLIKARJUN KOKATNOOR 

20 - Jul-66 27 - Feb - 99 

27 -Apr-05 
Absorption of Assistant Engineers appointed on Contract Basis in PWD vide 2005 Special Rules, 

NO .PWD 120 SeSaKi 05 , Bangalore, Dated : 24th May 2005 
4403 | SWAMY MD 

SC 

15 -Jun -66 01-Sep -03 24 -May -05 
4404 NAGARAJ AR 

09 - Jul-65 01-Sep-03 24 -May - 05 
4405 SHIVAJI 

SC 23 - Jul-64 01 -Sep -03 24 -May -05 
4406 UMESH NG 

SC 15 - Jun -65 01 -Sep -03 24 -May -05 
RAJASHEKARA MURTHY AM 

SC 02 -Mar-65 01 -Sep -03 24 -May -05 
4408 LAMANICHANNAPPA 

SC 07 - Jul-63 01 -Sep -03 24 -May-05 
4409 | RUDRESHI NAIK LH 

08 - Feb -66 01 -Sep-03 24 -May- 05 
4410 MANJUNATH R 

05 -May -66 01 -Sep -03 24 -May -05 
4411 SRINIVASAH 

SC 01-Apr -65 01-Sep -03 24 -May-05 
4412 HEMANTH KUMAR PM 

SC 13 - Jun -66 01-Sep -03 24 -May -05 
4413 MAHENDRAKUMAR N 

SC 30 -May -66 01- Sep -03 24 -May -05 
4414 THIPPESHI HALA NAIK 

SC 22 -Nov -63 01- Sep -03 24 -May -05 
4415 SHIVARAM 

SC 20 -Jul-64 01 -Sep -03 24 -May -05 
4416 SHASHIKANTHA VANDALE 

SC 01-Apr-66 01-Sep -03 24 -May-05 
4417 MAHADEVAIAH HC 

SC 08 - Feb -64 01 -Sep -03 24 -May -05 
4418 Puttaswamy SM 

05 - Feb -65 01 -Sep -03 

24 -May -05 
4419 LAKSHMANA 

SC 01-Jun -65 01-Sep -03 24 -May-05 
4420 RAJU YM 

10 -May -66 01-Sep -03 24-May-05 
4421 NAGARAJ H 

21- Jul-66 01- Sep -03 24 -May -05 
4422 JAYARAJ H 

SC 23 -Apr-66 01- Sep -03 24-May-05 
4423 RAMARAO M 

SC 31 -Aug-65 01 -Sep -03 24-May-05 
4424 SHIVAKUMAR HM 

SC 01-Jul-64 01 -Sep -03 24 -May -05 
4425 RAJENDRAKUMAR MS 

SC 11-Nov -66 01 -Sep -03 24-May-05 
4426 CHANDRAMOHAN HS 

SC 24 -Dec -64 01 -Sep -03 24 -May-05 
4427 ANILKUMAR B SHINGE 

SC 16 -Jul-66 01 -Sep -03 24 -May-05 
4428 SRIKRISHNA KR 

20 -Jun -65 01 -Sep -03 24 -May-05 
4429 LAKSHMAIAH 

SC 22 - Jun -65 01-Sep -03 24 -May -05 
4430 SRIKANTH KARJAGHI 

SC 30 - Jul-66 01- Sep -03 24 -May -05 
4431 KRISHNA MURTHY M 

SC 28 - Feb -66 01 -Sep -03 24 -May -05 
4432 CHANDRASHEKAR NAIK 

SC 05 - Jul-65 01-Sep -03 24 -May -05 
4433 PRASANNA KR 

01 - Jan -65 01 -Sep -03 24 -May -05 
4434 RAVI RAMPURE 

SC 08 -Jun -65 01-Sep-03 24-May-05 
4435 | CHANDRASHEKAR B 

SC 26 -Jun -62 01 -Sep -03 24 -May-05 
4436 BHOJARAJA VY 

SC 01-Apr -64 01 -Sep -03 

24 -May -05 
4437 SHANKARA CP 

SC 14 -Jan -63 01-Sep -03 24 -May-05 
4438 JAYARAM NAYAK D 

SC 26 - Apr-64 01- Sep -03 24 -May -05 
4439 BHIMANAIK KJ 

SC 04 -Mar-64 01 -Sep -03 24 -May -05 
4440 BALASUBRAMANIAM 

SC 18 -Aug-64 01-Sep -03 24 -May -05 
4441 LAKSHMIKANTH S 

SC 14 - Aug -65 01 -Sep -03 24 -May-05 


[M ] 


[M ] 


SC 


SC 


[M ] 


[M ] 


928 : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4442 


JAYASING 


4443 


SRINIVASARAO BS 


ST 
SC 


4444 


RAVIVARMA B 


31 -Dec -65 
21-May -64 
22 - Jul-62 
20 -Sep -64 
21-Nov -63 
27 -Dec -62 


4445 


VANARAJ P 


SC 


4446 


| VASANTHARAJU M 


4447 


| SANJAY WALLYAPURKAR 


SC 
SC 
SC 


4448 


DINESHKUMAR BK 


06 -Nov -66 


4449 


VIRENDRA KUMAR 


SC 


M ] 


4450 


MARUTHIMUDUKANNAVAR 


4451 


ASHOK PALEKAR K 


ST 
SC 
SC 


DAYASHANKARA H 


03 


4452 
4453 
4454 


SUDHAKAR S 


SC 


15 -Oct-66 
20 -Mar-64 
12 -Apr-66 
08 - Sep -65 
15 - Jul-63 
08 -Feb -65 
27- Jun -65 
18 -May -63 
19 -Dec -62 


SC 


SRIRAM D 
| GOVINDA RAJU H 


4455 


SC7 


4456 


SIDDARAJU M 


SC 


4457 


SAIDDARAJU S 


4458 


SURESH A 


10 - Jun -66 


SC 
SC 
SC 
SC 


4459 


NARENDRA DV 


18 -Jun -64 
02 - Jun -66 


4460 


NARASIMHA MURTHY J 


4461 


SHIVARAMU BK 


ST 


02 -Jul-63 


4462 


VIJAYARAJ URS TS 


SC 


4463 


VEERAPPA K 


SC 


01 - Jun -66 
01 - Jun -62 
22 - Jun -61 
01 - Jun -63 


4464 


RAVI KV 


SC 
SC 


01- Sep -03 
01- Sep -03 
01-Sep -03 
01 -Sep -03 
01 - Sep -03 
01- Sep -03 
01- Sep -03 
01 -Sep -03 
01 -Sep -03 
01 -Sep -03 
01- Sep -03 
01 - Sep -03 
01-Sep -03 
01-Sep -03 
01- Sep -03 
01 -Sep -03 
01- Sep -03 
01- Sep -03 
01- Sep -03 
01- Sep -03 
01-Sep - 03 
01-Sep-03 
01- Sep -03 
01- Sep -03 
01- Sep -03 
01- Sep -03 
01- Sep -03 
01- Sep -03 
01- Sep -03 
01 - Sep -03 
01-Sep -03 
01 - Sep - 03 
01 -Sep -03 
01- Sep -03 
01-Sep-03 
01-Sep -03 
01 -Sep -03 
01 -Sep -03 
01 - Sep -03 
01-Sep -03 
01 -Sep -03 
01 -Sep -03 
01 -Sep -03 
01 -Sep -03 
01 -Sep -03 


24 -May -05 
24 -May -05 
24 -May -05 
24 -May -05 
24 -May -05 
24-May-05 
24 -May -05 
24 -May-05 
24 -May -05 
24 -May - 05 
24 -May -05 
24 -May-05 
24 -May -05 
24-May-05 
24 -May -05 
24 -May-05 
24 -May - 05 
24 -May-05 
24-May- 05 
24 -May- 05 
24 -May -05 
24 -May-05 
24 -May -05 
24 -May-05 
24 -May -05 
24 -May -05 
24 -May -05 
24-May- 05 
24 -May -05 
24 -May -05 
24-May-05 
24 -May -05 
24-May-05 
24 -May -05 
24 -May -05 
24 -May-05 
24 -May-05 
24 -May- 05 
24 -May -05 
24-May-05 
24 -May -05 
24 -May-05 
24 -May - 05 
24-May-05 
24 -May-05 


4465 


[M ] 
[M ] 


4466 


SC 


20 - Jun - 59 


SRIHARIDAS 
KOOSANNA RATHOD 
VISHWANATH P 
SHANKARA NIRALAGIRI 


4467 


SC 


4468 


SC 


10 - Jun -63 
05 - Jan -64 
12 -Jun -65 
01 - Jun -65 


4469 


NARAYANASWAMY C 


4470 


RANGASWAMY P . 


SC 
SC 
SC 


4471 


KRISHNA MURTHY PV 


10 - Jun -63 


4472 


SC 


VASANTHKUMAR J 
| BASAVARAJA LAMANI 


4473 


SC 


[M ] 


4474 


RAMESH CY 


SC 


4475 


SURESHKUMAR H 


SC 


4476 


SEETHARAMUT 


SC 


4477 


KYALSAMURTHY KM 


SC 
SC 


4478 


DANKAPPA KALLOLIKAR 


4479 


HANUMANTHARAYA T 


SC 


04 -Jul-66 
01-May -64 
01 -Jun -65 
22 - Jul-63 
15 - Apr-66 
22 -Nov-64 
01- Jul-64 
20 - Sep -66 
18 -Nov-64 
20 - Feb -62 
20 - Jun -63 
13-May-65 
13 -Apr-64 
10 -Jul-62 
01- Jun -66 


4480 


SURESH D 


SC 


4481 


| SADASHIVANAYAKA M 


SC 


RAMESH KC 


SC 


RESIGNED 


4482 


SC 


4483 


ST 


KRISHNAIAH AJ 
DAYANANDA H RAMANAGOWDAR 
KUMARASWAMY HG 
SURESH SEETGHARAM NAYAK 


4484 


SC 
SC 


4485 


L 


[M ] 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


9282 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4486 | GAVIRANGAPPA BH 


4487 


BASAVARAJA GORAVARA 


SC 
ST 
SC 


4488 | UDAYASHANKAR LA 


19 -Oct-64 
07 - Jun -65 
23 - Jul-66 
22 -May -64 
01 -Nov -62 
16 -Oct -66 


4489 


NEELAKANTA Y 


SC 


4490 


BASAVARAJ S 


SC 


4491 


DORESWAMY B 


SC 


4492 


THIRUMALESHT 


SC 


11 - Oct -62 


4493 


MURALIMB 


SC 


4494 


KUMAR MD 


SC 


4495 


HEMAJINAYKA KB 


SC 


4496 


NATESH HT 


SC 


03 


4497 


SC 


PUTTASWAMY SC 
RAMESH PS 


4498 


SC 


4499 


| MALLIKARJUNA 


SC 


[M ] 


4500 


SATHISH KUMAR CR 


4501 


KANTHARAJU KC 


4502 


CHANDRA MOULI C 


SC 
SC 
SC 
SC 
SC 
SC 


4503 


RAMESH C 


4504 


SHANKAR C 


4505 


VENKATESH MR 


4506 


RAVIKUMAR VM 


SC 


| [ M ] 


4507 


| LOKESHAWARAPPAM 


SC 


4508 


| JAYARAM BL 


23-Aug -65 
15 -Aug -65 
10 - Oct-63 
07 -Mar-63 
15 - Apr-65 
20 -May-64 
17-May -65 
23 -Mar-64 
29 - Apr-64 
28 -Mar-66 
02-Nov -62 
10 -Oct-65 
07 -Mar-66 
29 - Jan -66 
20 -Jun -66 
19 - Feb -65 
20 -May-64 
05 -Jun -64 
02 - Apr-65 
23- Aug-66 
01 -Jul-57 
01-Jun -65 
01 -Jun-64 
01-Dec -64 
20 - Feb -63 
21- Jun -65 
18 -Oct -63 
14 - Jun -65 
20 -Sep -63 
23 -May-64 
02 -Jun -66 


01- Sep -03 
01- Sep -03 
01- Sep -03 
01-Sep -03 
01 -Sep -03 
01- Sep -03 
01 -Sep -03 
01 -Sep -03 
01 -Sep -03 
01 -Sep -03 
01- Sep -03 
01- Sep -03 
01-Sep -03 
01 -Sep -03 
01- Sep -03 
01-Sep -03 
01- Sep -03 
01- Sep -03 
01- Sep -03 
01-Sep-03 
01-Sep - 03 
01 -Sep -03 
01 -Sep -03 
01 -Sep -03 
01- Sep -03 
01- Sep -03 
01 -Sep -03 
01- Sep -03 
01-Sep-03 
01- Sep -03 
01 -Sep -03 
01 -Sep -03 
01- Sep -03 
01-Sep -03 
01-Sep -03 
01 -Sep -03 
01 -Sep -03 
01- Sep -03 
01 - Sep -03 
01- Sep -03 
01- Sep -03 
01 -Sep -03 
01- Sep -03 
01-Sep-03 
01-Sep-03 


24 -May -05 
24 -May -05 
24-May-05 
24 -May -05 
24 -May -05 
24 -May-05 
24 -May-05 
24 -May -05 
24 -May - 05 
24 -May -05 
24 -May -05 
24 -May-05 
24 -May-05 
24 -May- 05 
24 -May - 05 
24 -May-05 
24 -May -05 
24 -May-05 
24-May -05 
24 -May- 05 
24 -May -05 
24 -May -05 
24 -May-05 

A Mav -05 
24 -May -05 
24 -May-05 
24-May-05 
24 -May -05 
24 -May -05 
24 -May -05 
24 -May- 05 
24 -May-05 
24 -May-05 
24-May-05 
24 -May -05 
24 -May-05 
24 -May - 05 
24 -May-05 
24 -May -05 
24 -May -05 
24 -May -05 
24 -May-05 
24-May-05 
24 -May -05 
24-May-05 
24-May-05 


L 


4509 


MADHUKAR NS 


4510 


SANDEEPKUMAR M 


4511 


VENKATESHA HR 


4512 


BASAVARAJ 


SC 


[M ] 


4513 


NIJALINGASWAMY R 


NANJUNDASWAMY N 


4514 
4515 


SC 
SC 
SC 
SC 


KALLAPPA HANCHINAMANI 


4516 


[M ] 


| VASU MITTU RATOD 
MUNIMARIYAPPA C 


4517 


SC 


4518 


SC 


[M ] 


4519 


CHANDULAL 
GANGARAM KOMANNANAVAR 
MALLIKARJUN TS 


4520 


4521 


NAGESHWARA PRASAD HN 


ST 
ST 
SC 
SC 
SC 


4522 


NAGARAJA MC 
LOKESHR 


4523 


4524 


| BASAVARAJU N 


SC 


23 - Jul-66 


JAGADISH J 


SC 


4525 
4526 


SIDDARAM 


SC 


4527 


RAJENDRA FHARNAKAR 


23 -Aug-66 
15 -May -64 
22 -Jul-65 
01-Jun -64 
21-Sep -64 
24 -Aug-66 


4528 


SC 
SC 
SC 
SC 


KEMPARAJU RC 


4529 


BHAGHAVAN MC 


4530 


SREEDHAR 


9 : Yes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4531 


RAVINDRA NAIK SUGALI 


25 - Jun -65 


4532 


CHANDRASHEKARAS 


05 -Nov -65 


SC 
SC 


4533 


SHIVAKUMAR P 


09-Mar -66 


1 


0 


4534 


SHASHIKANTH KALASAPPA GOL 


SC 


31 - Aug-63 
07-Oct-64 


4535 


GANGADHARAIAH D 


SC 


4536 


RAJENDRA HONAKHANDE 


SC 


16 -Dec -64 


4537 


SHIVAPRAKASH HD 


SC 


20 - Jul-65 


4538 


MADESHWARANN 


SC 


13 -Feb -65 


4539 


RAVIKUMAR C 


SC 


4540 


SAIBANNAB KOLLURKAR 


SC 


GEETHAS 


4541 
4542 


20 -Apr-63 
01- Jun -65 
14 -Apr-66 
01- Jun -63 
22 - Jul-62 


SC 
ST 
SC 


PALANNAR 


4543 


UMLA NAIK D 
SHANTHARAM KAMBLE 


4544 


SC 


28 -Oct -62 


4545 


MAHADEV KOLI 


SC 


4546 


DEVANNA 


4547 


DUSHAYANTHA RAJANANDA 
CHELUVARAJU 


12 - Apr-63 
01-Jun - 66 
11 -Aug -66 
22 - Jul-63 
01 -Jun -64 


SC 
SC 
SC 
SC 
SC 


4548 


4549 


SHIVARAJA 


4550 


ANANDA MURTHY 


11 - Jun -64 


4551 


SUBASH CHAVAN 


SC 


04-May -64 
20 -Jul-66 


4552 


SREEMANTH 


SC 


4553 


SC 


22 - Jul-64 


01- Sep -03 
01-Sep -03 
01-Sep -03 
01 -Sep -03 
01 -Sep -03 
01-Sep -03 
01 -Sep -03 
01 -Sep -03 
01 -Sep -03 
01 -Sep -03 
01 -Sep-03 
01 - Sep -03 
01-Sep -03 
01-Sep -03 
01- Sep -03 
01 -Sep -03 
01 -Sep -03 
01- Sep -03 
01- Sep -03 
01-Sep -03 
01- Sep -03 
01 -Sep -03 
01-Sep -03 
01- Sep -03 
01- Sep -03 
01- Sep -03 
01 -Sep -03 
01- Sep - 03 
01-Sep -03 
01 - Sep -03 
01- Sep -03 
01-Sep -03 
01 -Sep -03 
01-Sep -03 
01-Sep-03 
01 -Sep -03 
01-Sep -03 
01-Sep -03 
01 - Sep -03 
01- Sep -03 
01 -Sep -03 
01- Sep -03 
01 -Sep -03 
01 -Sep -03 
01- Sep -03 


DEVENDRAPPA M BAJANTRI 
SUNDARAIAH D 


24 -May -05 
24 -May -05 
24 -May -05 
24 -May -05 
24 -May-05 
24-May-05 
24 -May -05 
24 -May- 05 
24 -May -05 
24 -May - 05 
24 -May -05 
24 -May-05 
24 -May -05 
24 -May-05 
24 -May - 05 
24 -May-05 
24 -May -05 
24 -May -05 
24 -May-05 
24 -May-05 
24 -May -05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24-May-05 
24 -May-05 
24 -May -05 
24 -May -05 
24 -May-05 
24 -May-05 
24 -May-05 
24 -May - 05 
24 -May -05 
24-May-05 
24 -May -05 
24-May-05 
24 -May - 05 
24-May-05 
24 -May-05 


[M ] 


4554 


SC 


09 -Jul-65 


GANAPATHI PR 


SC 


22 -Jul-63 


4555 
4556 


DEENADAYALAN TM . 


SC 


4557 


PRAKASHM 


SC 


29 -Oct-62 
18 -Feb -64 
10 -May -66 
24 - Oct-66 


4558 


KESHAVAMURTHY K 


SC 


4559 


VISHAKANTAMURTHY C 


SC 


4560 


CHALAVADI ASHOKA 


SC 


15 -Jul-63 


4561 


| NAGESHMURTHY M 


SC 
SC 


4562 


SHAMMANNA 


23 - Jul-63 
01 -Jun -64 
14 -Jul-64 


4563 


SHIVABASAPPA B 


SC 


4564 


MOHAN V 


4565 


NAGARAJ BN 


BASAVARAJMADARI 


EXPIRED 


01-Jun -62 
01 - Jun -62 
17 -May -63 
24 -May -66 
01- Jun -66 
15 -Oct-62 


4566 


SRIKANTH MY 


4567 


KANUMAPPA K 


4568 


SC 
SC 
SC 
SC 
SC 
SC 
ST 
ST 
SC 
SC 
SC 


RAMAIAH 


4569 


10 - Sep -62 


| SAKKARIRAVINDRA 
HARISHCHAND HC 


4570 


10 - Jan -65 


[M ] 


4571 


PRABHU M 


ANANDA KUMAR KR 


4572 
4573 


11- Oct-64 
29 -May -65 
08 -Feb -63 
01 -Jun -64 


RAMACHANDRAPPA H 


4574 


NARAYANI 


SC 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


9285 


DATE OF 


ENTRY 


RANK 
NO 


NAME 


Caste 


DOB 


DATE OF 
REGULAR 
APPOINTMENT 
IN THE CADRE 


REMARKS 


INTO 
SERVICE 


4575 


MANJUNATHAD 


SC 


12 -Oct-63 


4576 


| VENKATESH HB 


SC 


21 -Jul-62 


[M ] 


4577 


BHASKAR SG 


SC 


20 - Aug -62 


VENKAT 


SC 


04 -Oct-66 


[M ] 


4578 
4579 


ADINARAYAN KV 


SC 


4580 


DINESH 


SC 


4581 


PARAMESHWARAPPA DH 


SC 


4582 


THIPPESWAMY MB 


ST 


4583 


SHIVAPRAKASH M 


SC 


4584 


MOHAN KUMAR HR 


SC 


MANOJ KUMAR BK 


SC 


SATHYANARAYANA ML 


SC 


4585 
4586 
4587 
4588 


RAMU YH 


SC 
ST 


| VISHALAKSHAMMA BM 


4589 


PAKIRESHA HARIJAN 


4590 


MOTHILAL 


SC 


[M ] 


4591 


KADRIPATHI N 


SC 


07 -May-65 
31 -Oct-64 
25 - Feb -65 
01- Jun -63 
15 -Jun -65 
31 -Jan -64 
04 - Aug -64 
09 - Apr -64 
02 - Jul-66 
01-Feb -64 
02 - Feb -66 
01- Jun -62 
23 -Aug-66 
01 -Oct-65 
01-Jun -63 
01 -Mar-66 
23 -Oct-66 
01- Jun - 66 
30 - Apr-63 
01-Jun -64 
01 - Jun -66 
10 -May-64 
01- Jul-64 
22-May -65 
01-Jun -63 
10 -Mar -65 


4592 


HULEPPA HOSAMANI 


SC 


[M ] 


4593 


DHARAMARAJA G NAIK 


SC 
SC 


4594 


DILEEP JADHAV 


4595 


SRINIVASA 


SC 


4596 


MALLIKARJUNA C 


SC 


4597 


RAMACHANDRA BV 
SUNIL KUMAR 


01- Sep - 03 
01-Sep -03 
01-Sep -03 
01 -Sep -03 
01 - Sep -03 
01- Sep -03 
01 -Sep -03 
01- Sep -03 
01 -Sep -03 
01 -Sep -03 
01-Sep -03 
01 - Sep -03 
01-Sep -03 
01-Sep -03 
01- Sep -03 
01-Sep -03 
01 -Sep -03 
01- Sep -03 
01- Sep -03 
01-Sep -03 
01 - Sep -03 
01-Sep -03 
01- Sep -03 
01- Sep -03 
01- Sep -03 
01- Sep -03 
01 -Sep -03 
01- Sep -03 
01-Sep -03 
01- Sep -03 
01-Sep -03 
01 -Sep -03 
01 -Sep -03 
01- Sep -03 
01-Sep -03 
01-Sep -03 
01-Sep -03 
01-Sep -03 
01 -Sep -03 
01-Sep -03 
01-Sep -03 
01 -Sep -03 
01- Sep -03 
01-Sep-03 
01-Sep -03 


ST 
SC 
SC 


24 -May -05 
24 -May-05 
24 -May -05 
24 -May-05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24-May-05 
24 -May-05 
24 -May-05 
24 -May - 05 
24 -May- 05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May-05 
24 -May-05 
24 -May -05 
24 -May -05 
24 -May -05 
24 -May -05 
24-May-05 
24 -May-05 
24 -May -05 
24 -May -05 
24 -May-05 
24 -May -05 
24 -May-05 
24 -May -05 
24 -May-05 
24 -May -05 
24 -May-05 
24-May-05 
24 -May -05 
24 -May-05 
24 -May-05 


4598 


4599 


ΒΑΚΑΡΡΑ 


4600 


AMARNATH M 


SC 


4601 


ANANDAKUMAR 


[M ] 


ST 
ST 


4602 


BALAVANTHANAYAKAR 


4603 


ESHWAR 


SC 


4604 


CHANDRAKANTHRAJU PA 


SC 


4605 


| HAILAPPA 


4606 


VENKATARAMANA KV 


01 -Jun -66 
30 -Oct-66 
18 -Nov -64 


4607 


SEETHARAM G 


4608 


PRADEEP CHR 


14 - Jul-65 


SC 
SC 
SC 
SC 
SC 
SC 
ST 
ST 


4609 


MURALIDHARA 


[M ] 
[M ] 


4610 


30 -Aug-61 
28 -Jul-63 
22 - Jul-63 


NIJALINGAPPA 


4611 


MANOHAR KOTAGIMANI 


4612 


RAMACHANDRAPPA HR 


23 -Mar-64 


4613 


MANOHAR 


SC 


01- Jun -64 


4614 


GURUSIDDAPPA 


SC 


4615 


UDAYA KATTIMANI 


SC 


SC 


18 - Aug-64 
19 - Apr-64 
18 -Sep -66 
26 -Aug -63 
01-Jun-64 
01-Dec -64 


4616 PALANISAWAMY MG 
4617 LAKSHMANAPPA CV 
4618 SHIVAPPA BK 
4619 | SOMAB 


[M ] 


SC 

SC 
| SC 


L 


L 


| 


೨೬೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4620 


KRISHNA NAIKAN 


SC 
SC 


01 - Jun -65 
20 -Jun -66 


| VISHWANATH H 


4621 
4622 


SC 


10 - Apr-64 


[M ] 


DEVIDAS 
RAJAKUMAR MR 


4623 


SC 


04 -Mar -63 


4624 


ANANDA MURTHY 


SC 
SC 


4625 


DWARAKINATH BN 


4626 


SHIVANNAM 


SC 


15 - Feb -65 
15-May -62 
15 - Jun -64 
18 - Jul-66 
22-Jul-66 
20 -Jul-63 


4627 


NAGARAJ PE 


4628 


KRISHNANAIK K 


4629 


BASAVARAJA 


SC 
SC 
SC 
ST 
SC 
SC 


GIRIDHAR KUMAR NT 


19 - Jul-62 


KANTHARAJ 


4630 
4631 
4632 
4633 


SHAMASUNDARA 


14 - Jul-65 
05 -Apr-66 
31-Mar-65 
01 -Jun -62 


OBAIAH BR 


SC 


4634 


GORAKHANATH CHAVAN 


SC 
SC 


4635 | CHANDRASHEKARA B 


VIRABHADRANAYAK 


SC 


4636 
4637 


HANUMANTHAPPA 


05 -Mar-65 
01 - Jun -65 
01-Jun -66 
03 -Jul-64 
01-Jun -62 


4638 


SC 
SC 
SC 


THIMMASWAMY C 


4639 


SIDDARAMAPPAT 


4640 


KUMAR TC 


SC 


16 -Mar -64 


4641 


| ESHWARAPPA G 


01 -Jun -66 


4642 


KUPPANNA 


SC 
ST 
SC 


01- Jun -64 


01- Sep - 03 
01-Sep -03 
01-Sep -03 
01-Sep -03 
01 -Sep -03 
01- Sep -03 
01-Sep -03 
01- Sep -03 
01 -Sep -03 
01 -Sep -03 
01-Sep -03 
01- Sep -03 
01-Sep -03 
01-Sep -03 
01- Sep -03 
01-Sep -03 
01- Sep -03 
01- Sep -03 
01- Sep - 03 
01-Sep -03 
01 -Sep -03 
01-Sep -03 
01- Sep -03 
01 -Sep -03 
01- Sep -03 
01- Sep -03 
01- Sep -03 
01- Sep - 03 
01-Sep -03 
01- Sep -03 
01-Sep -03 
01 -Sep-03 
01- Sep -03 
01-Sep -03 
01-Sep-03 
01-Sep -03 
01- Sep -03 
01-Sep-03 
01 - Sep -03 
01 -Sep -03 
01- Sep -03 
01- Sep -03 
01 -Sep -03 
01 -Sep -03 
01- Sep -03 


24 -May -05 
24 -May -05 
24-May-05 
24 -May -05 
24 -May-05 
24-May-05 
24 -May -05 
24 -May- 05 
24 -May -05 
24 -May -05 
24 -May -05 
24 -May-05 
24 -May -05 
24-May-05 
24 -May -05 
24 -May-05 
24 -May- 05 
24 -May- 05 
24 -May -05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May-05 
24-May-05 
24 -May-05 
24 -May -05 
24 -May -05 
24 -May -05 
24 -May - 05 
24 -May-05 
24 -May -05 
24 -May -05 
24-May-05 
24 -May -05 
24-May-05 
24 -May - 05 
24-May-05 
24 -May -05 


4643 


VITTALA 


01 -Mar-65 


4644 


ASHOK BABU 
Shankarappa B 
NAGARAJU AR 


SC 
SC 


4645 


4646 


ST 
SC 


31 -Dec -63 
12-Jan -64 
20 -Apr-65 
17 -Apr-64 
07 -Jul-63 


4647 


RAVISUNDAR T 


4648 


AMARAGOLKAR DEVANANDA 


SC 


4649 


NAGESH 


SC 


01 - Jun -65 


4650 


HARIKRISHNA SWAMY KR 


SC 


06 - Feb -62 


4651 


RAVIHJ 


SC 


BALAPPA BAJANTRI 


4652 
4653 


SHANKAR CHAWAN 


4654 


JAYARAJU KS 


SC 
SC 
SC 
SC 
SC 
SC 


28 - Aug -62 
01 - Jun -63 
01-Jun -64 
10 - Jun -66 
12 - Jun -65 
08 -Sep-64 
01- Jun -63 


4655 


BALACHANDRAN P 


4656 


| SRINIVASARAO C 


4657 


| GOVINDARAJU MK 


SC 


02- Sep -65 


4658 
4659 
4660 


| NANDAKUMAR 
THIPPESWAMY SP 


ST 


01- Jun -64 


[M ] 


NIJAPPA 


SC 


09 - Jun -63 


4661 


SUSHEELA K 


4662 


RAJANNAJ 
SANTHRAM MYSHALE 


SC 
SC 
SC 
SC 


10 - Jun -66 
14 -Jul-64 
01-Jan -64 
01 -Jun -64 


4663 


4664 


HONNAPPA L 


| 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


9230 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 

REGULAR 
APPOINTMENT 
IN THE CADRE 


REMARKS 


4665 


KRISHNAMURTHY AR 


ST 


06 - Apr-65 


[M ] 


4666 


SC 


01 -Mar-63 


RAJU D 
LOKESH M 


4667 


SC 


27 - Jun -62 


4668 


ASHOK 


SC 


05 - Jun -63 


4669 


BHAVIDIDDE RAJAPPA 


SC 


4670 


DODDAMANILATHA 


SC 


4671 


NARENDRA ND 
THIMMAPPAT 


SC 
SC 


4672 


4673 


RAMAKRISHNAN 


4674 


GOVINDARAJU TV 


4675 


CHOWDAIAH N 


4676 


| BANGARASWAMY 


| BASAVARAJ H 


4677 
4678 


| VENKATESH TM 
VENKAT 


SC 
SC 
SC 
SC 
SC 
SC 
SC 
ST 
SC 
SC 
SC 
SC 


4679 


4680 


4681 


RAVIKUMAR AR 
SHIVAMURTHY C 
SADANANDA LAMANI 


4682 


4683 


RANGAPPA 


4684 


NARAYANASWAMY V 


4685 


| MOHAN ELIGAR 


ST 


01 - Jun -66 
22-May -64 
09-Nov -64 
01- Jun -63 
01-Jun -63 
01- Jun -66 
08- Aug -62 
09 - Jun -63 
13-Dec -65 
03 -Sep -64 
01- Feb -62 
19 - Feb -63 
01 - Jun -62 
12 -Apr- 66 
01-Feb-66 
08 - Apr-65 
15 -May -65 
28 - Sep -66 
04 -May -66 
03-May-64 
23 - Jul-62 
14 - Aug-64 
01 -Jun -65 
21-May-66 
20 - Jul-62 
06 - Feb -64 
20 -Dec -63 
01- Jul-65 
08 -Aug-63 
25 -Jun -66 
07 -Oct-66 
01 -Jul-63 
28 -May -64 
29 - Jul-65 


4686 


SC 


YELLAPPA 
RAMESH NAIK HN 


4687 


SC 


01- Sep -03 
01-Sep -03 
01-Sep -03 
01 -Sep -03 
01 - Sep -03 
01-Sep -03 
01-Sep -03 
01-Sep -03 
01 -Sep -03 
01 -Sep -03 
01-Sep -03 
01- Sep -03 
01-Sep -03 
01-Sep -03 
01-Sep -03 
01 -Sep -03 
01-Sep -03 
01- Sep -03 
01- Sep -03 
01-Sep -03 
01- Sep -03 
01-Sep -03 
01- Sep -03 
01 -Sep -03 
01- Sep -03 
01- Sep -03 
01 -Sep -03 
01- Sep -03 
01-Sep -03 
01- Sep -03 
01 -Sep -03 
01- Sep -03 
01- Sep -03 
01 - Sep -03 
01-Sep-03 
01 -Sep -03 
01 -Sep -03 
01 -Sep -03 
01- Sep - 03 
01 -Sep -03 
01 -Sep-03 
01- Sep -03 
01 -Sep -03 
01 -Sep -03 
01-Sep -03 


24 -May -05 
24 -May -05 
24-May-05 
24 -May -05 
24 -May-05 
24-May-05 
24 -May -05 
24 -May -05 
24 -May-05 
24 -May - 05 
24 -May -05 
24 -May-05 
24-May-05 
24-May-05 
24 -May -05 
24 -May-05 
24 -May - 05 
24 -May- 05 
24 -May -05 
24 -May-05 
24 -May-05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24-May-05 
24 -May -05 
24 -May -05 
24 -May -05 
24-May-05 
24 -May -05 
24 -May-05 
24 -May -05 
24 -May -05 
24 -May -05 
24 -May-05 
24-May-05 
24 -May - 05 
24 -May -05 
24 -May -05 


4688 


| NAGARAJAH 


ST 


4689 


SHARANAPPA 


SC 
SC 


4690 


NINGARAJU C 


4691 


NAGESH NG 


SC 


4692 


CHANDRASHEKAR BR 


SC 


4693 


PURUSHOTHAMA 


ST 


4694 


SHIVANNA MN 


ST 


SC 


4695 
4696 


SUNDARAIAH MK 
| CHANDRAPPA CHALAVADI 


SC 


4697 


BASAVARAJU 


4698 | AVALAPPAM 
4699 CHANDRASHEKAR TC 


SC 
SC 
SC 
SC 
SC 


4700 


BASAVARAJU B 
PUSHPA KUMAR C 


4701 


4702 


DHANANJAYAP 


SC 


4703 


SHANKAR LAMANI 


SC 


4704 


NAGENDRA NS 


SC 


4705 


MURTHY D 


SC 


4706 


| SAMANDAIAH M 


SC 
ST 


01 - Jun -63 
20 -Jun -65 
01-Sep -64 
26 -Jun -65 
29 -Nov -64 
16 -May -65 
24 -Sep -61 


4707 


BABU NN 


4708 


RAMAPPAR 


ST 


4709 


THIMMAIAH N 


SC 


9 : 39 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4710 


MUNIYAPPA C 


SC 


04 -Mar-62 


29 - Jul-65 


4711 
4712 


MANJUNATH S 
UMESH KP 


SC 
SC 


26 - Apr-65 


4713 


MANJAMMA NT 


ST 


4714 


NAGARAJ R 


SC 


4715 


DEEPAK N 


SC 


4716 


NIRANJAN A 


SC 
SC 


4717 


RAMASWAMY G 


4718 


SHANTHARAM ENTETTINAVAR 


SC 


4719 


NAGARAJU RB 


SC 


4720 


MALLARAJU HC 


SC 


03 


19 -Jun -68 
27 - Sep -71 
01-Jun -72 
01-Jun -67 
28 - Jan -70 
22 -Mar-70 
05 -May -71 
18 -Mar-68 
15 - Jul-71 
02 - Jun -67 
22 -Jul-67 
23 -May -72 
21 - Jul-71 
21 - Jul-68 
22-Jun -69 
20 -Jul-71 


SC 


SC 


4721 SADASHIVAMURTHY GD 
4722 SANNANARASAPPA 
4723 | VIJAYAKUMAR H 
4724 SELVI G 


SC 


4725 RAVIKANT SHIVARAI 
4726 | VIJAYAKUMAR P 

VILAYAKUMAR P 


SC 
SC 
SC 
SC 


4727 


RAVID 


4728 


SRINIVASANAYAKAS 


4729 


SHIVASHANKAR 


SC 


4730 


NARAYANA DIVATE 


SC 


26 -Sep -69 
22 -Jul-70 
04- Jun -68 


4731 


ASHOK KUMAR ML 


SC 


4732 


01- Aug- 70 


JAGADEVA 
MALTHESH P 


01- Sep - 03 
01- Sep -03 
01- Sep -03 
01- Sep -03 
01- Sep -03 
01-Sep -03 
01-Sep -03 
01 -Sep -03 
01 -Sep -03 
01 -Sep -03 
01- Sep -03 
01-Sep -03 
01-Sep-03 
01 -Sep -03 
01-Sep -03 
01 -Sep -03 
01- Sep -03 
01- Sep -03 
01- Sep - 03 
01-Sep-03 
01 -Sep -03 
01 -Sep -03 
01-Sep -03 
01- Sep -03 
01- Sep -03 
01- Sep -03 
01- Sep -03 
01- Sep -03 
01-Sep -03 
01- Sep -03 
01-Sep -03 
01 -Sep -03 
01 -Sep -03 
01-Sep -03 
01- Sep -03 
01 -Sep -03 
01 -Sep -03 
01- Sep -03 
01- Sep - 03 
01-Sep -03 
01 -Sep -03 
01-Sep -03 
01- Sep -03 
01 -Sep -03 
01- Sep -03 


24 -May -05 
24 -May -05 
24 -May-05 
24 -May -05 
24 -May-05 
24-May-05 
24 -May -05 
24 -May -05 
24 -May -05 
24 -May -05 
24 -May -05 
24 -May-05 
24 -May- 05 
24 -May-05 
24 -May-05 
24 -May-05 
24 -May -05 
24 -May-05 
24-May -05 
24 -May- 05 
24 -May-05 
24-May -05 
24 -May -05 
24 -May -05 
24 -May-05 
24 -May -05 
24 -May-05 
24 -May -05 
24 -May -05 
24 -May -05 
24-May-05 
24 -May-05 
24-May-05 
24 -May -05 
24 -May -05 
24 -May -05 
24 -May-05 
24 -May-05 
24 -May -05 
24 -May -05 
24 -May-05 
24-May-05 
24 -May -05 
24 -May -05 
24 -May -05 


4733 


4734 


MANJUNATHA NAYAK H 


4735 


NAGESH MD 


SC 


4736 


MANJUNATHA BN 


4737 


RAGHUNATHA GM 


SC 
SC 
SC 


01- Apr-71 
21-Jul-69 
21- Jun -72 
01 -Oct-67 
30 -Nov -71 
01-Jun- 70 
20 -Jul- 71 
20 - Apr-71 
16 -May-70 
15 - Jun -72 


4738 


Rangaiah 
RAJESH S 


4739 


SC 


4740 


SATEESH B 


SC 


4741 


PRAVEENKUMAR BS 


SC 


4742 


SANJEV KUMAR 


SC 
SC 


4743 


DAYANANDA HB 


22 - Jul-70 


4744 


HARISH TN 


SC 


4745 


SREEDEVIN 


SC 
SC 


27-Sep -69 
10 -Mar-72 
11 - Jul- 71 


4746 


SUGANDHINI B 


4747 


HARINIKUMARIKV 


SC 


04 - Jul-70 


4748 


LAKSHMI R 


SC 


4749 


SHYLAJA MN 


SC 


4750 


MANJULA BR 


SC 


4751 


PUSHPALATHA S 


23-Oct-69 
12 -Jan -72 
03-Sep -68 
26 -Jun -71 
01-Jun -68 
06 -Aug-69 
12-Mar -72 


VIJAYALAKSHMI 


ST 
SC 
SC 
SC 


4752 
4753 


BINDIYAB 


4754 


SHOBHAK 


[M ] 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


೨೬೫೩ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4755 


TARAN 


01- Sep - 03 


SC 
SC 


12 - Aug -68 
19 - Feb -70 


4756 


PREMALATHA K 


4757 


PREM KUMARIR 


SC 


20 - Apr- 70 


4758 


PADMASHRI JD 


SC 


4759 


HAMSAVATHI S 


SC 


4760 


RASHMIBS 


SC 


SUVARNA DODDAMANI 


4761 
4762 


SC 
SC 


20 - Apr- 72 
24 -Oct- 78 
14 -May -78 
20 - Jul- 76 
11-Apr- 80 
26 - Jul-73 
01-Jun -77 
22 - Jul- 77 


SAVITHA HS 


[M ] 


4763 


VEENA MC 


4764 


MAMATHAM 


SC 
ST 
ST 


[M ] 


4765 


KALLAMMANNAVAR SHOBHA 


03 


4766 


PADMAVATHI G 


SC 


21 -Mar -74 
21 -Mar-74 


[M ] 
[M ] 


4767 


SANGEETHAR 
SAVITHA HA 


SC 
SC 


4768 


08 -Oct-73 


4769 


UMAVATHI S 


SC 


18 - Jun -77 


[ M ] 


4770 


ASHAJYOTHI N 


24 -Jul-73 


ST 
ST 


4771 


MANJULA PATIL 


4772 


KUSUMAKSHI K 


SC 


[M ] 


4773 


THRIVENI S 


SC 


4774 


SHASHIKALAN 


SC 


4775 


RATHNA V 


SC 


4776 


SC 


4777 


SUNANDA A 
DEEPAK 
YESHODAP 
PALLAVIM 


SC 
SC 
SC 


01-Sep -03 
01 -Sep-03 
01- Sep -03 
01 -Sep -03 
01- Sep -03 
01-Sep -03 
01- Sep -03 
01 -Sep -03 
01 -Sep -03 
01-Sep -03 
01- Sep -03 
01-Sep-03 
01-Sep -03 
01 -Sep -03 
01 -Sep -03 
01 -Sep -03 
01- Sep -03 
01- Sep -03 
01- Sep -03 
01 -Sep -03 
01 -Sep -03 
01- Sep -03 
01 -Sep -03 
01 -Sep -03 
01 -Sep -03 
01 -Sep -03 
01- Sep - 03 
01-Sep-03 
01 -Sep -03 
01-Sep -03 
01 -Sep -03 
01 -Sep -03 
01-Sep -03 
01-Sep -03 
01-Sep -03 
01 -Sep -03 
01-Sep -03 
01- Sep -03 
01-Sep -03 
01 -Sep -03 
01-Sep -03 
01 -Sep -03 
01 -Sep -03 
01- Sep -03 


4778 


24 -May -05 
24 -May -05 
24-May-05 
24 -May -05 
24 -May-05 
24-May-05 
24 -May -05 
24 -May -05 
24 -May -05 
24 -May -05 
24 -May-05 
24 -May -05 
24 -May-05 
24-May-05 
24 -May - 05 
24 -May-05 
24 -May - 05 
24 -May- 05 
24 -May -05 
24 -May- 05 
24 -May -05 
24 -May -05 
24-May-05 
24 -May -05 
24 -May -05 
24 -May -05 
24 -May -05 
24-May- 05 
24 -May -05 
24 -May -05 
24-May-05 
24 -May-05 
24 -May -05 
24 -May -05 
24 -May-05 
24 -May -05 
24 -May-05 
24 -May -05 
24 -May-05 
24-May-05 
24 -May-05 
24-May-05 
24 -May - 05 
24 -May -05 
24 -May -05 


4779 


4780 


RAJASHREE 


SC 


4781 


Mamatha Mood R 


SC 
ST 


04- Sep -76 
14 - Feb - 74 
29 -Apr-78 
17 - Jul-75 
18 -May - 74 
25 -Dec -73 
12 -Jan -77 
26 -Jun -73 
11-May - 76 
16 -Mar-77 
16 - Feb - 76 
21 -May -74 
20 -Jul-74 
24 - Jul-76 
12 - Apr-73 
06 -Mar-73 
24 -Sep-75 
21-May -74 

19 -Jun -78 
01-Nov -79 
21- Apr-74 
20 -May -73 
18 -Oct-75 


4782 


USHA KR 


4783 


HEMAVATHY TL 


SC 


4784 


ROOPA HR 


SC 


[M ] 


4785 


HEMALATHA J 


4786 


SARASWATHI M 


SC 
SC 
ST 


[M ] 


4787 


LEELAVATHI G 


4788 


ARUNA 


SC 


4789 


NIRMALA K 


NIRMALAK 
KAVITHA BN 


4790 


ST 
ST 
SC 
SC 


4791 


USHAKIRANA 


4792 


KOMALAM 


4793 


SWARNA MB 


SC 


4794 


SANDHYARANI G 


SC 


4795 


SC 


4796 


POONGODI A 
PATHAPPA N C /O 
ANJANA BOVIH C /O 


[M ] 


22 -Feb -75 
26 - Sep -73 
01- Jun -64 
01- Aug -62 

16 - Jul-65 
04 -Apr-65 


SC 
SC 
SC 
SC 


4797 


4798 


MALLIKARJUNA C /O 


4799 


SATHYA NK C / O 


9 : 38 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4800 


NARAYANASWAMY DM C / O 


SC 


06 -Sep -62 


01- Sep - 03 


SC 


4801 KRISHNA MURTHY C / O 
4802 | MAHANTHESH K C /O 


SC 


4803 


JANARDAN P C / O 


SC 


4804 


NAGARAJA BR C /O 


SC 
SC 


4805 | VIJAYAKUMAR KT C / O 


4806 


UDAYAKUMAR SM C / O 


SC 


4807 


SC 


BASAVARAJ BH C /O 
YADAVAGIRI NM C /O 


4808 


SC 


4809 


UMESH S C / O 


SC 


08 - Aug-62 
22 -Jul-72 
18 -Apr-72 
05 -May-69 
17 -Feb -69 
26 -Oct -67 
03- Oct-67 
14 -May -68 
04 -Jun -69 
19 - Aug -68 
15 -Sep -68 
14- Sep -68 
15 -Apr-68 
20 -Jul-71 
29 -May -72 
15 - Jan -67 
24 - Feb -67 
15 - Jul-69 


UMANAIK V C / O 


SC 


4810 
4811 


MAHADEVASWAMY N C /O 


SC 


4812 


| SRIDHAR TH C /O 


SC 


4813 


| NAGENDRAPPA GV C /O 


SC 


01-Sep -03 
01-Sep -03 
01 -Sep -03 
01 -Sep -03 
01- Sep -03 
01 -Sep -03 
01- Sep -03 
01 -Sep -03 
01 -Sep -03 
01-Sep -03 
01 - Sep -03 
01-Sep -03 
01-Sep -03 
01- Sep -03 
01-Sep -03 
01-Sep -03 
01- Sep -03 
01- Sep -03 
01-Sep -03 
01 - Sep -03 
01-Sep -03 
01- Sep -03 
01- Sep -03 
01- Sep -03 
01 -Sep -03 
31 -Dec -03 


4814 YASHODARA V C / O 
4815 | MOHAN KUMAR C /O 
4816 NAIK GK C /O 
4817 | MANJUNATH R C /O 


SC 
SC 
SC 
SC 
SC 


4818 


SATISHCHANDRAN S CIO 


4819 


RAMCHANDRA NAYAKA G C /O 


ST 


15 -Mar-69 


4820 


SHIVA MURTHY B C / O 


SC 


18 - Jun -71 


4821 


4822 


THYAGARAJ GV C / O 
SHANTHMALLAPPA SHIVKERI C /O 
MANOHAR HADAGALI C /O 


SC 
SC 
SC 


14 - Jun -64 
11 -Jan -55 
14 -Jun -55 


24 -May -05 
24 -May -05 
24-May-05 
24 -May -05 
24 -May-05 
24-May-05 
24 -May -05 
24 -May- 05 
24 -May -05 
24 -May -05 
24 -May -05 
24 -May-05 
24 -May- 05 
24 -May-05 
24 -May -05 
24 -May-05 
24 -May -05 
24 -May-05 
24-May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May-05 
24 -May-05 
24 -May-05 
24 -May -05 
24 -May -05 
24 -May -05 
24-May-05 
24 -May -05 
24 -May -05 
24 -May -05 
24-May-05 
24 -May - 05 
24 -May-05 
24 -May -05 
24 -May -05 
24 -May -05 
24 -May -05 
24 -May-05 
24 -May - 05 
24 -May -05 
24 -May -05 


4823 


4824 


VENKATESH M GALAG C / O 


ST 


04 - Jul- 71 


4825 


MANJUNATHA BR C /O 


SC 


05-Mar-73 


4826 


PREMANANDKOTABALA 


22 -Jul-62 


4827 


SIDDARTHA 


SC 
SC 
SC 


07 -Oct-63 


31 -Dec -03 


[M ] 
| [M ] 

[M ] 
[M ] 
[M ] 
[M ] 
[M ] 


4828 


| CHIDANANDA 


31 -Dec -03 


4829 


RAVI Y KHANAPUR 


SC 


4830 


MALARAJ G 


SC 
SC 


31-Dec - 03 
31 -Dec -03 
31-Dec -03 


4831 


KRISHNA KUMAR PV 


4832 


HARISHKUMAR R 


SC 


31-Dec -03 


01-Nov-63 
10 - Feb -63 
25 -May -64 
05 - Jul-66 
28 -Oct-64 
02 -Jun -65 
11- Feb -62 
06 -May -65 
20 -May -65 
01-Mar -66 


4833 


KRISHNAKISHOR HALLUR 


SC 


31 -Dec -03 


4834 


BASAVARAJA HONNAKASTHURI 


31 -Dec -03 


SC 
SC 
SC 


31-Dec - 03 


SC 


| 


4835 RAJENDER 
4836 LAKSHMIPATHI V 
4837 | JAGADISH 
4838 
4839 GURUSHENKAR S 
4840 HANUMANTHAPPA G 


LAKSHMAPPA GH 


ST 


26 - Sep -65 
19 - Jul-63 


31-Dec -03 
31-Dec - 03 
31 -Dec -03 
31 -Dec -03 
31-Dec -03 


SC 


ST 


4841 


KRISHNA NAIK G 


SC 


31 -Dec -03 


4842 


RAMACHANDRA M 


ST 


01-Jun -66 
21 -Jul-61 
20 - Feb -66 
12 -Jan -64 
16 - Jun -66 


31 -Dec - 03 


4843 


SOMASHEKAR S 


ST 


31-Dec -03 
31 -Dec- 03 


4844 


LAKSHMINARAYANA GS 


ST 


L 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


929593 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4845 


THIPPESWAMY KP 


ST 


23 -Mar -62 


31 -Dec -03 


4846 


NAGANATH 


ST 


| 


01- Jun -66 
03 -Jul-70 


4847 


NARASIMHAMURTHY BS 


ST 


31-Dec -03 
31- Dec-03 
31 -Dec -03 
31 -Dec -03 


4848 


VIDYADHARA KG 


SC 


15 -Mar -67 


4849 | SHIVARAJU K 


SC 


4850 


MAKARAND PEDNEKAR 


SC 


31 - Dec -03 


4851 


31-Dec - 03 


RAVIKUMARA MC 
RAJU CS 


SC 
SC 


4852 


4853 


ANIL KUMAR N 


ST 


31 -Dec -03 
31 -Dec-03 
31 -Dec - 03 


4854 


ADINARAYANAPPA MH 


ST 


ANIL RATNKAR 


22 - Jan - 04 


| [M ] 


SATHISH KUMAR BC 


SC 
SC 
SC 


10 -May -67 
20 -Jul-72 
01- Jun -68 
01 -Jun -70 
30 -Mar -72 
05 - Apr-70 
29 -Mar-66 
11- Aug-66 
02 -Oct-64 
16 - Apr-64 
01- Jun -64 
06 - Feb -64 
01- Jun -62 
04 -Jun -66 
13 -Jun -65 


4855 
4856 
4857 
4858 


22 - Jan -04 


[M ] 


| THIMMAIAH V 

VENUGOPAL R 
NANDHULAL B 


SC 


22 - Jan -04 
22 -Jan -04 
22 - Jan -04 


[M ] 
[M ] 
[M ] 
[M ] 


4859 


4860 


22 - Jan -04 


4861 


BASAVARAJAPPA D 
SHAMBULINGE KUDRE 
ANVIRAPPA 


SC 
SC 
SC 
SC 
SC 


22 - Jan - 04 


[M ] 


4862 


22- Jan -04 


4863 


SRINIVAS 


22- Jan -04 


[M ] 
[M ] 
[M ] 


4864 


PATTABIRAMAN D 


SC 


20 - Jul-66 


22 - Jan -04 


4865 


UMESH 


SC 


22 - Jan -04 


[M ] 


4866 


VENKATESHA MURTHY TV 


SC 


22 - Jan -04 


4867 


| JAGADEESHAR 


SC 


22 - Jan -04 


24 -May -05 
24 -May -05 
24-May-05 
24 -May -05 
24 -May -05 
24 -May-05 
24 -May -05 
24 -May -05 
24 -May -05 
24 -May - 05 
24 -May -05 
24 -May -05 
24-May-05 
24 -May-05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24 -May-05 
24 -May -05 
24-May-05 
24 -May-05 
24-May-05 
24 -May -05 
24 -May -05 
24 -May -05 
24 -May -05 
24-May-05 
24 -May -05 
24 -May -05 
24 -May -05 
24 -May-05 
24 -May-05 
24 -May-05 
24 -May -05 
24 -May -05 
24-May-05 
24 -May -05 
24-May-05 
24 -May -05 
24-May-05 
24 -May-05 


[M ] 
[M ] 
[M ] 
[M ] 


4868 | NAGARAJA K 


SC 


22 - Jan -04 


4869 


PANDU KM 


SC 


22 - Jan -04 


4870 


RAJAKUMARAR 


SC 


[M ] 


22 -Jan - 04 
22 -Jan - 04 


4871 


RAVICHANDRAN 


SC 


4872 


PRABHULING DAMOJI KAMBLE 


SC 


22 - Jan - 04 


[M ] 
[M ] 
[M ] 
[M ] 


4873 


GOPINATHA V 


22 - Jul-64 
26 -Sep -65 
16 -May- 66 
18-May-63 
24 - Jun -65 
01-Jun -62 
21-Feb -66 
09-Mar-62 
19-Sep -64 
07- Apr-66 
03- Aug-62 
21 -Oct- 66 
01- Jun -63 
10 -May -65 
06 - Sep -63 
01-Mar-65 
25 -Apr-65 
16 -May -66 


SC 


22 -Jan - 04 


4874 


RAMANARAJ D 


22 -Jan -04 


SC 
SC 


4875 


SURESH M 


[M ] 


4876 


RAVIP 


SC 


22 - Jan -04 
22 - Jan -04 
22 -Jan - 04 


[M ] 


LIV 


4877 


CHANDRAKANTHA HARIHARA 


4878 


SANJEEVA KALASAPPA GOLA 


22 - Jan -04 


[M ] 


4879 


GANGARAJU P 


22 - Jan - 04 


SC 
SC 
SC 
SC 
SC 
SC 


4880 


SATHYANARAYANA BG 


22 - Jan -04 
22 -Jan - 04 


4881 


JAYARAM 


4882 


| SAUDHARSHAN N 


22 - Jan - 04 


4883 


RAVINDRA KV 


SC 


08 -Aug -65 


22 - Jan - 04 


[M ] 


| CHANDRASHEKAR KB 


18 - Jul-62 


22 - Jan -04 
22 - Jan -04 


| VENKATEESHAN 


V - 05 


L 


SC 
SC 
SC 
SC 


KRISHANA V 


4884 
4885 
4886 
4887 
4888 
4889 


22 - Jan - 04 


06 - Jun -64 
03- Apr-65 
29 - Jun -66 
29 - Jul-66 


KANTHARAJU MN 


22 - Jan - 04 


NAGARAJAP 


ST 


22 - Jan - 04 


[M ] 


PUTTASWAMY K 


SC 


10 -Jun -66 


22 - Jan -04 


೨೬೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4890 


NAGESH S 


SC 


22 - Jan - 04 


[M ] 


JANARDHAN KURAPOTHULA 


22 - Jan -04 


4891 
4892 


SC 
SC 


SHRIKANT DATTU KOLKAR 


22 - Jan -04 


[M ] 


4893 


RAVINDRA NAYAK B 


22 -Jan - 04 


SC 
SC 


4894 


SHIVAJE 


01 - Jun -63 
01 -Mar-64 
12 - Jan -63 
20 -May -64 
30 - Jun -65 
05 -Mar-63 
10 -Sep -63 
15 -Aug -64 
09 -Mar-65 
01-Jun -62 


22 -Jan -04 
22 - Jan -04 


4895 


KESHAVAN DH 


4896 


SUDARSHAN NAYAK 


SC 
SC 
SC 


22 - Jan -04 


4897 


TUKARAM GV 


22 - Jan -04 


4898 


YESHVANTHA C LAMANI 


22 - Jan -04 


4899 


PRAKASH DANGE 


22 - Jan - 04 


SC 
SC 
SC 
SC 


THIPPANAIK H 


22 - Jul-65 


22 -Jan -04 


[M ] 


ARAVIND 


4900 
4901 
4902 
4903 


| LAKSHMIPRASAD TN 


SC 


08 -May -64 
18 - Feb -65 
10 -Apr-62 
01 - Jul-62 


22 - Jan -04 
22- Jan -04 
22 -Jan -04 
22 - Jan -04 


SC7 


KUMRASWAMY L 
JINKALA VENKATESWARLU 


4904 


4905 | VEERABHADRAIAH 


SC 


22 - Jan -04 


23-May -63 
01- Feb - 65 


4906 


SUNDAR BABU GH 


SC 


22 - Jan - 04 


4907 


THIPPERUDRAPPA KH 


12 -Mar -62 


22 - Jan -04 


[M ] 


SC 
SC 


4908 | HARISHKUMAR V 


22 - Jan -04 


4909 


SC 


08 -Mar-66 
08 -Jun -63 
02 -May -63 


22 -Jan - 04 


4910 


SC 


22 -Jan -04 


4911 


MAHADEVASWAMY HN 
GOVINDARAJU V 
SHARANAPPA BAJANTRI 
PRABHAKARA ADIMANI 
PRABHU SHARANAPPA SINDE 


SC 


01- Aug-66 


4912 


SC 
SC 


22 - Jan -04 
22-Jan -04 
22 - Jan -04 


24 -May -05 
24 -May -05 
24-May-05 
24 -May-05 
24 -May-05 
24-May-05 
24 -May -05 
24 -May- 05 
24 -May -05 
24 -May - 05 
24 -May-05 
24 -May-05 
24 -May -05 
24-May-05 
24 -May-05 
24 -May-05 
24 -May - 05 
24 -May- 05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24 -May-05 
24 -May-05 
24 -May - 05 
24-May- 05 
24 -May-05 
24 -May - 05 
24-May-05 
24 -May -05 
24 -May -05 
24 -May -05 
24-May-05 
24 -May -05 
24 -May-05 
24 -May-05 
24 -May -05 
24-May-05 
24 -May -05 
24-May-05 
24 -May - 05 
24-May-05 
24 -May-05 


4913 


4914 


VENKATESH NARAGUND 


SC 


22 - Jan -04 


4915 


BASAVARAJU YR 


SC 


[M ] 


22 -Jan -04 
22 -Jan -04 


4916 


THIMMARAJU JS 


SC 


4917 


KESHAVAMURTHY A 


SC 


22 - Jan -04 


4918 


BASAVARAJA NIRALAKERI 


SC 


22 -Jan - 04 


4919 


KANTHARAJ B 


01 - Jul-65 
06 - Jul-64 
13 -Jan -62 
24- Aug- 66 
25 - Feb -63 
30 -Mar-66 
01 -Aug -63 
06 - Jul-62 
01 - Jun -66 
16 -May -63 
01- Jul-66 
12 -Oct-66 
22 - Jun -64 
01-Jun -65 
21- Jul-63 


SC 


22 -Jan -04 


4920 


BHARATHA KAMBLE 


SC 


4921 


| AMRUTHKUMAR CR 


SC 


22 - Jan -04 
22 -Jan -04 
22-Jan - 04 


4922 


RAJKUMAR 


4923 


PADMANABHAR 


22 - Jan -04 


4924 


KENCHAIAH 


22 -Jan - 04 


[M ] 


SC 
SC 
SC 
SC 
SC 
SC 


4925 
4926 


SHIVAKUMAR K 
SURYANARAYAN 


22 - Jan -04 
22 -Jan - 04 


[M ] 


4927 


VIJAYAKUMAR M . 


02 -Dec -64 


4928 


GURUPRASAD N . 


SC 


22 -Jan -04 
22 -Jan -04 
22 - Jan -04 
22 - Jan -04 


4929 


RAGHUNATHA V 


4930 


PUTTALINGAIAH HL 


PRAKASH 


4931 
4932 


22 - Jan - 04 


16 -May -64 
05 - Apr-62 
19 -Sep -65 
09 -Oct -66 
26 -Nov -65 
20 - Feb -66 
1 0 -Sep -65 


SC 
ST 
SC 
SC 
SC 
SC 


SWAMY SM 


22 - Jan - 04 


4933 


HARISHANKARA M 


22 - Jan - 04 


4934 


SURYAPRASAD PM 


22 - Jan -04 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


92332 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4935 


ASHOK 


SC 


22 - Jan - 04 


4936 


| SHRIDHAR RK 


SC 


01-Jul-62 
02-Sep-62 
03 - Jul-65 


22 - Jan - 04 


4937 


RAJU DN 


SC 


22 - Jan -04 


PURUSHOTHAMAS 


SC 


02- Jan -66 


22 - Jan -04 


4938 
4939 
4940 


SC 


Venkatesh MR 
LAKSHMANA S 


01 -Jun -64 
05 - Jul-57 


22 -Jan -04 
22 - Jan - 04 


SC 


4941 


NARASIMHA RAJU N 


09 - Jul-63 


22 - Jan - 04 


4942 


RAJANNA HR 


22 -Jan -04 


4943 


NAVANISHAIAH 


22 - Jan -04 


4944 


SHIVANNA BC 


SC 
SC 
SC 
SC 
ST 
SC 
SC 


22 - Jan - 04 


[M ] 
[M ] 


SURESH KUMAR T 


22 - Jan -04 


22 -Jan -04 


4945 
4946 
4947 
4948 


SRINIVASA GH 
PRASHANTHR 
PUTTASWAMY 


SC 


in 


22 - Jan -04 
22-Jan -04 
22 - Jan -04 


4949 


KUMARASWAMY 


4950 


THIPPESWAMY NS 


ST 


22 - Jan -04 


[ M ] 


4951 


NIRANJANAS 


SC 


22 - Jan - 04 


4952 


MANOHAR BABU 


22 - Jan -04 


ST 
SC 


4953 


NATESH BC 


22 - Jan -04 


ANANDA KS 


SC 


22 - Jan -04 


4954 
4955 
4956 


AMARANARAYANA 


SC 


| [M ] 


MALLIKARJUNA B 


SC 


22 - Jan -04 
22 -Jan -04 
22 -Jan -04 
22 -Jan -04 


4957 


SC 


30 -Oct-63 
01-Aug -66 
18 - Aug -66 
23-Jan -66 
01- Nov-66 
01-Jun -63 
22 -Jun -65 
08 -May-65 
20 -Nov -63 
05 -Sep -64 
12 -Apr-58 
08 -Jun -63 
01-Jun -66 
01 -Jun -64 
08 -Jul-64 
29 -Jun -66 
01-May-63 
19 - Apr-64 
15 -Mar-64 
01 - Jun -64 
16 - Jun -69 
12- Aug -71 
10 - Apr-72 
20 - Aug-68 
16 -May-69 
26 -Sep -68 
13 -Apr-71 
29 -Apr-67 
29 -Dec-66 
12 -Oct-72 
23-May -70 


RAMESH B 
VIJAYAKUMAR GK 


24 -May -05 
24 -May -05 
24 -May -05 
24 -May -05 
24 -May -05 
24 -May-05 
24 -May-05 
24 -May- 05 
24 -May-05 
24 -May - 05 
24 -May-05 
24 -May-05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24-May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24-May-05 
24 -May-05 
24 -May-05 
24 -May -05 
24-May-05 
24 -May -05 


4958 


SC 


4959 


SRIDHARAM 


SC 
SC 


22 - Jan - 04 
22 -Jan - 04 


4960 


RAVI TN 


4961 


LAKSHMANAIK 


22 - Jan -04 


[M ] 


SC 
ST 


4962 


CHANDRASHEKARAIAH B 


22 - Jan - 04 


4963 | LOKESH G 


SC 


22 - Jan - 04 


04 


MAHESH RM 


SC 


22 - Jan -04 


RESIGNED 


4964 


SC 


LINGARAJU N 
| NAGARAJ R 
DEVARAJ 


22 - Jan -04 
22 - Jan -04 


SC 


DEVARAJ 


22 - Jan - 04 


4965 
4966 
4967 
4968 


JAGADEVA 


22 - Jan -04 


SRIHARI M 


22 - Jan - 04 


SC 
SC 
SC 
SC 
SC 
SC 


4969 


PADMANABHAN KV 


22 - Jan -04 
22-Jan - 04 


4970 


KIRAN C 


4971 


THIPPESWAMY S 


4972 


JAGADHISH M 


SC 


28 -May -67 


4973 


SC 


22 -Jan - 04 
22 -Jan -04 
22 -Jan -04 
22-Jan -04 
22-Jan -04 


4974 


GURUNATH 
VASUDEVA BH 
KRISHNA G 
JAIPRAKASH C 


SC 


4975 


15 - Jun -69 

09 - Apr-70 
ST 18 -Mar -72 
SC 01- Jun -67 
SC 03 - Aug -70 
SC0 1-Dec-67 


4976 


22 - Jan - 04 


4977 


CHANDRASHEKAR P 


22 - Jan - 04 


4978 


NAGARAJ M 


22 - Jan -04 


೨೬೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


4979 


PARAMESHWARAPPA HN 


SC 


22 - Jan - 04 


09 -Aug -67 
28 - Feb -67 


4980 


BASAVANNA L BASAPURA 


ST 


22 -Jan -04 


4981 


MANJUNATHA PR 


ST 


19 -Mar -72 


22 -Jan -04 


[M ] 


4982 


MANJUNATHASWAMY KM 


SC 


21 -Jul-69 


22 - Jan -04 


4983 


MALLIKARJUN 


SC 


22 -Jan -04 
22 - Jan -04 


4984 


MAHADEVASWAMY M 


12 - Sep -69 
20 -Sep -68 
22-Jul-70 


4985 


SC 
SC 
SC 


ACHUTHA DR 
MANJUNATHA SWAMY S 


22 - Jan - 04 


4986 


23 -Jul-67 


22 - Jan - 04 


4987 


SURESH KUMAR MD 


22 - Jan -04 


4988 


VENKATESH TR 


22 - Jan - 04 


BASAVARAJA BS 


SC 
ST 
ST 
SC 
SC 


4989 
4990 


22 -Jan -04 


ASHWATHANARAYANA HONAKERI 


22 - Jan -04 


SHRIMANTHA 


4991 
4992 


MURTHY YS 


SC 


29- Aug-69 
20 - Jul-71 
04-Jun -68 
10 -Jan -71 
04 -Jul- 72 
24 -Jun -68 
20 -May-67 
20 -May-70 
25 - Jun -70 
16 -Oct-68 
01-Jun -72 


22 -Jan -04 
22 - Jan -04 
22 - Jan - 04 


4993 


KRISHNAP 


4994 


22 - Jan -04 


SHIVAKUMAR M 
NARENDRA KUMAR M 


SC 
SC 


4995 


22 - Jan - 04 


4996 


CHANDRASHEKAR B 


SC 


22 - Jan -04 


4997 


UDAYA KUMAR 


22 - Jan -04 


SC 
SC 


4998 


SHANKAR MP 


17 - Jul-69 


22 - Jan -04 


4999 


LOHITHASHWA NAYAK 


ST 


18 -Feb -69 


22 - Jan -04 


5000 


MALLIKARJUNA K 


20 -May -68 


22 -Jan -04 
22 - Jan - 04 


5001 


NAGENDRAS 


SC 
ST 
SC 
SC 


24 -May -05 
24 -May -05 
24-May-05 
24 -May -05 
24 -May-05 
24-May-05 
24 -May-05 
24 -May-05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24 -May - 05 
24 -May-05 
24 -May -05 
24 -May-05 
24 -May -05 
24 -May- 05 
24 -May -05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24-May-05 
24-May-05 
24-May-05 
24 -May -05 
24 -May -05 
24 -May -05 
24 -May-05 
24 -May-05 
24 -May -05 
24 -May -05 
24 -May-05 
24-May-05 
24 -May - 05 
24-May-05 
24 -May -05 


5002 


| UMESHA KM 


22 - Jan - 04 


5003 


22 - Jan -04 


17 - Aug-67 
20 - Jul-67 
20 - Jun -68 
18 - Aug-68 
01-Sep -71 
01- Jun-68 


PANDIT GANGANNAVAR 
CHANDRASHEKARAL 


5004 


SC 


22 -Jan -04 
22 - Jan -04 


5005 


RAMACHANDRA 


SC 


5006 


MANOHARA KATTIMANI 


SC 


22 - Jan - 04 


5007 | UMAMAHESHA D 


SC 


06 - Jul-68 


22 -Jan - 04 


5008 


RAVIM 


SC 


16 - Jun -68 


22 -Jan -04 


5009 


| CHANDRASHEKAR B 


5010 


BHEEMA NAYAK D 


31 -Jan -69 
09 -Oct-67 
01-Jun-68 


SC 
SC 
SC 
SC 
SC 


22 - Jan -04 
22 - Jan -04 
22-Jan -04 


5011 


FAKIRA SHIVAPUTRA 


14 -Jul-67 


22 - Jan -04 


22-Jan -04 


ST 


5012 RAVIMM 
5013 | SHIVAPRASAD MN 
5014 NAGARAJA S 
5015 VENKATARAMANAPPA CM 
5016 PRASANNAKUMAR P . 
5017 SURESHT 


22 - Jul-68 
31 -Jul-71 
01- Oct-70 
13 - Feb - 72 


22 - Jan -04 
22 -Jan - 04 


SC 


SC 


22 -Jan - 04 


SC 


22 - Jan -04 


VENKATESH G 


5018 
5019 


22 - Jan -04 
22 -Jan - 04 


SHASHIKANTHAN 


SC 
SC 
SC 
SC 


22- Aug-69 
20 - Oct-72 
19-May-72 
01 -Jun -68 
28 -Mar-70 
22 - Jul-69 


5020 


ARUNACHALA MT 


22 - Jan - 04 


NAGESH NS 


22 - Jan - 04 


5021 
5022 


SANJEEVKUMAR AMMINABAVI 


SC 


22 - Jan - 04 


5023 


VIJAYKUMAR B 


SC 


5 -Mar -67 


22 - Jan -04 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


9236 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


5024 | LAKSHMANAN 


22 - Jan - 04 


22 - Jan -04 


SC 
SC 
SC 
ST 


22 - Jan -04 


5025 | SATHISH R 
5026 ) MEGHARAJAN POOJAR 
5027 SWAMY SRM 
5028 SUDHAKAR 
5029 | ARUNKUMAR PS 


22 - Jan -04 


SC 


SC 


22 -Jan -04 
22 - Jan -04 
22-Jan- 04 
22 - Jan - 04 


5030 


KRISHNAMURTHY M 


SC 
SC 


5031 


ITAGIUMESH 


5032 


SUDARSHAN N 


ST 


22 - Jan -04 


5033 


RAVINDRALNAGANATHA 


SC 


22 - Jan - 04 


18 - Aug- 71 
05 -Mar -68 
31 - Jan -71 
28 -Aug-69 
20 - Jul-67 
17 - Oct-67 
21- Jul- 70 
13 -May -69 
30 -Apr-72 
17 -May-67 
20 - Jun -69 
19 - Jun -70 
20 - Jul-69 
08 -May - 71 
29 -May -72 
01-May -68 | 
28 -Sep-68 
01- Apr-72 
20 -May -72 
09- Jan -69 


GIRISH GH 


22 -Jan -04 


5034 
5035 
5036 


SC 
SC 
SC 


BORAIAH BK 
ASHOK BUNT 


22 - Jan -04 


22 - Jan -04 
22 - Jan -04 


5037 


SHIVANNA T 


SCI 


5038 


VIJAYABHASKAR B 


ST 


22 - Jan -04 


22 - Jan - 04 


5039 
5040 


DAYANANDA R 
AKILAN LD 


SC 
SC 


22 - Jan - 04 


5041 


GOVINDAPPA BAJANTRI 


SC 


22- Jan -04 


5042 


RAVI SOLAPUR 


22- Jan -04 


SC 
SC 


5043 


PRAKASH N 


22 - Jan -04 


5044 


RAMAKRISHNA 


SC 


26 - Jun - 72 


22 - Jan -04 


5045 


PRABHU KT 


SC 


21 -Sep -71 


22 - Jan -04 


5046 


DURAGANNA 


ST 


01 -Jun -69 


24 -May -05 
24 -May -05 
24-May-05 
24 -May -05 
24 -May -05 
24-May-05 
24 -May-05 
24 -May -05 
24 -May-05 
24-May -05 
24 -May -05 
24 -May -05 
24 -May -05 
24-May-05 
24 -May -05 
24 -May-05 
24 -May -05 
24 -May-05 
24-May -05 
24 -May- 05 
24 -May -05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May - 05 
24-May-05 
24 -May-05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24-May-05 
24 -May - 05 
24-May-05 
24 -May -05 


5047 


RAMASANJIVAIAH 


SC 


22 - Jan -04 
22 -Jan - 04 
22 -Jan -04 
22 -Jan - 04 


18 -Jun -71 


5048 


SC 


20 -May -71 


SATISH CN 
VISHWANATHA S 


5049 


SC 


5050 


KRISHNAMURTHY T 


22 - Jan -04 


SC 
SC 


VENKATESHWARA RAO HG 


22- Jan -04 


MALATHESHA KALLAMMANAVARA 


ST 


22 - Jan -04 


SHANKAR DR 


SC 


22 -Jan -04 


5052 
5053 
5054 
5055 


CHALUVAIAH 
SADASHIVA HOLERA 
SHIVAKUMAR M 


SC 
SC 
SC 
SC 


07 -Nov -68 
27 -Dec -69 
08 - Sep -69 
01-Jul- 71 
06 -Jul-68 
28 - Sep -69 
01-Apr-68 
04 -Nov -68 
14 -May -67 
15 -Jun -67 
05 -May -67 
16 -Jun -69 
01-Jun - 70 


22 -Jan - 04 
22 - Jan -04 
22 -Jan - 04 


5056 


5057 


22 - Jan -04 


MUKUNDARAJ T 
SURESH K 


SC 


22 - Jan - 04 


SC 


5058 
5059 
5060 
5061 


SAMPATHKUMAR KP 
KESHAVAMURTHY SC 


22 - Jan -04 
22 -Jan - 04 


SC 
SC 


SREEMANTH ANGADDI 


22 - Jan -04 


5062 


RAVINDRA K 


SC 


19 - Jul-70 


22 -Jan - 04 


5063 


MARUTHIGOKAK 


SC 


5064 


PRAKASH D 


SC 


| 


22 - Jan -04 
22 -Jan -04 
22 -Jan - 04 


5065 


SHANKAR 


SC 
SC 


02 -May -67 
01- Jul-67 
01- Jun- 72 
04 -Feb -68 
15-May-70 
01- Jun -67 


5066 


VENKATARAVANAP 


22 - Jan - 04 


5067 


IMMANMUAL SANTOSH KUMAR RS 


SC 


22 - Jan - 04 


5068 


MAHESHA OLEKAR 


S 


T 


22 - Jan -04 


glo 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 

REGULAR 
APPOINTMENT 
IN THE CADRE 


REMARKS 


SO69 


CHANDRASHEKARAR 


SC 


22 -Jan -04 


YEMUNAPPA NARAGUNDKAR 


SC 


20 - Jul-68 
01- Jun -67 
18 - Dec -67 


5070 
5071 
5072 


22 - Jan -04 


SURESH R 


SC 


22 -Jan -04 


CHANDRAGIRIVAR RAVIVACHAPPA 


SC 


30 - Jun -71 


22 - Jan -04 


5073 


| VISHWANATHL 


SC 


26 -Jan -72 
20 - Feb -68 


22 -Jan -04 
22 -Jan - 04 


5074 


MANJUNATHA HK 


SC 


5075 


NARASIMHAMURTHY M 


SC 


06 - Jul-69 


22 - Jan -04 


5076 


NAGARAJAP 


SC 


22 - Jan - 04 


5077 


VIJENDRAC 


SC 


20 - Jul-68 
07 -Oct-67 
19 - Jun -68 


22 - Jan -04 


5078 


SURESH M 


SC 


22 - Jan -04 


SC 


22 -Jan -04 


SC 


22 - Jan -04 


5079 SRIDHAR R 
5080 GURUSHANKAR N 
5081 

| SHIVARAJ NAGAPPA PALLERI 
5082 NINGARAJU S 
5083 DORESWAMY S 


ST 


30 -May -70 
14 - Jan -68 
18 - Apr-67 
01 -Jun -67 
27 - Jun -70 


22 - Jan -04 


SC 
SC 


22 - Jan - 04 
22 - Jan - 04 


5084 


22 - Jan -04 


YELLAPPA PATROTI 
PUJAR SHIVAKUMAR NAIK 


5085 


22 - Jan - 04 


SC 
SC 
SC 
ST 


5086 
5087 


22 - Jan -04 


25 -Sep -67 
01- Jun -70 
20 -Jun -69 
21 -Dec-69 
22 - Jul-71 


BHAGAVANSINGH 
DATTATRI 
DATTATRI 
| SHIVABASAVA 


22- Jan -04 


5088 


SC 


22 -Jan -04 


5089 


KOTRESHNAYAKAR 


SC 


01 - Jun -69 


22 - Jan -04 


5090 


MALAPPA KAMBLE 


SC 


01-Jul-70 


22 - Jan -04 


5091 


MURALI D 


SC 


22 - Jan - 04 
22 -Jan - 04 


24 -May -05 
24 -May -05 
24-May-05 
24 -May -05 
24 -May -05 
24 -May-05 
24 -May -05 
24 -May- 05 
24 -May -05 
24 -May -05 
24 -May -05 
24 -May -05 
24 -May- 05 
24 -May - 05 
24-May-05 
24 -May -05 
24 -May -05 
24 -May- 05 
24 -May -05 
24 -May -05 
24 -May -05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24-May- 05 
24 -May -05 
24 -May -05 
24 -May-05 
24 -May-05 
24 -May -05 
24 -May -05 
24 -May -05 
24 -May-05 
24 -May-05 
24 -May -05 
24 -May-05 
24 -May -05 
24 -May-05 
24-May-05 
24 -May - 05 
24-May-05 
24 -May -05 


5092 


| GURUPRASAD LM 


SC 
ST 


5093 


RAMESHR 


22 - Jan -04 


5094 


HANUMANTHAPPALM 


SC 


22 - Jan -04 


5095 


MANJUNATHA NAIK DM 


22 - Jan -04 


5096 


| VIDYADHAR 


ST 
SC 
SC 


22 - Jan - 04 


22 -Jan - 04 


SC 


22 -Jan -04 


01- Jun -67 
14 - Apr-67 
15 -Jan -69 
12 -Dec-66 
12 -Jan -67 
01 - Aug-69 
04 -May-67 
09-Aug -67 
25 - Jan -67 
22 -Jul-69 
15 -May -68 
03 -Jan -67 
03- Aug-69 
12 -Feb -70 
28 -Nov -68 
12 - Jan -67 


5097 SRINIVAS R 
5098 PRAKASH HG . 
5099 | RAVIKUMAR HB 
5100 BALARAJU D 


SC 


SC 


22 -Jan -04 
22 - Jan -04 
22 -Jan - 04 


5101 


RAMACHANDRA Y 


5102 | PRAVEEN KUMAR 


22 - Jan -04 


DEEPAK KUMAR BM 


22 -Jan - 04 


5103 
5104 
5105 


PRAVEENAKUMAR 


SC 
SC 
SC 
SC 
SC 
SC 
ST 


22 - Jan -04 
22-Jan -04 


| RANGASWAMY CS 


22 -Jan - 04 


5106 
5107 
5108 


GOPAL PT 
| DAYANANDA SWAMY KH 


28 -May -69 


22 - Jan -04 


HANUMANTHAPPA O 


ST 


01 -Jun -67 


22 - Jan -04 
22 - Jan - 04 


5109 


KUMARA SWAMY MB 


28 -Dec -66 


5110 


22 - Jan - 04 


ANANDAMURTHY M 
SOMASHEKARAPPA HK 


SC 
SC 
SC 
SC 


5111 


22 - Jan - 04 


12 -Mar-70 
23-May -68 
17-Mar-69 
20 - Apr-67 


5112 


SHARATH BABU J 


22 - Jan - 04 


5113 


MANJUNATHA MURTHY R 


SC 


22 - Jan -04 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


geen 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


5114 


PRAKASH SHIVARAMA NAIK 


SC 


22 - Jan - 04 


01 -Jun -71 
15 - Jul-71 


5115 


SHIVAPPA H 


ST 


22 - Jan -04 


5116 


SANJAYKUMAR MALAGI 


SC 


09 - Jul-71 


22 - Jan -04 


5117 


SANJEEV MIRAJKAR 


21 -Mar- 70 


22 - Jan -04 


SC 
SC 


5118 


ASHOKA 


22 - Jan -04 
22 - Jan -04 


5119 


SHIVALAL 


5120 
5121 


22 - Jan -04 


SC 
ST 
SC 


NAGABHUSHANA ND 
SURESH 


22 - Jan -04 


5122 


JEETHENDRA 


SC 


22 - Jan -04 


5123 


PRABHU HUNAGUNDA 


ST 


22 - Jan - 04 


RAMESHA 


SC 


22 -Jan -04 


VODDAR HANUMANTHAPPA 


SC 


5124 
5125 
5126 
5127 


01- Jun -70 
01- Jun -67 
23 -Nov -71 
05 - Aug -67 
01-Jun -68 
22 - Jul-70 
01-Mar-68 
01 - Jul-68 
09-Mar-67 
18 -Apr-67 
12 - Jun -68 
01-Aug -67 
01- Aug-68 
01- Jun -71 
21 -Jul- 72 
01 -Jun -68 


ST 


SHANKAR 
HANUMANTHAPPA AMBALI 


22 -Jan -04 
22-Jan -04 
22 - Jan - 04 
22 - Jan -04 


5128 


SURESH BEDAR 


ST 
ST 
SC 


MANOHAR RAO 


22 - Jan -04 


5129 
5130 


MALIGAIAH 


SC 


22 - Jan - 04 


5131 


NAGAMURTHY 


SC 


22 - Jan -04 


5132 


JAGADISH 


22 - Jan - 04 


SC 
SC 


5133 


DHARASING LAMBANI 


22 -Jan -04 


MALLIKARJUNA BHARAMANNAVAR 


SC 


23 - Apr-67 


5134 
5135 


SURESH 


SC 


22 -Jan -04 
22 - Jan -04 
22 - Jan -04 
22 - Jan - 04 


5136 


BASAPPA JANAKAR 


SC 


24 -May -05 
24 -May -05 
24-May-05 
24 -May -05 
24 -May-05 
24-May-05 
24 -May -05 
24 -May -05 
24 -May-05 
24 -May - 05 
24 -May -05 
24 -May-05 
24 -May- 05 
24-May-05 
24 -May-05 
24 -May-05 
24 -May- 05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24 -May-05 
24 -May -05 
24 -May -05 
24 -May -05 
24 -May -05 
24 -May -05 
24-May-05 
24 -May-05 
24-May-05 
24 -May -05 
24 -May -05 
24 -May-05 
24 -May-05 
24 -May -05 
24 -May -05 
24 -May -05 
24-May -05 
24-May-05 
24 -May -05 
24-May-05 
24 -May -05 


5137 


RAMESH H 


ST 


5138 


VENKATESHA NAYAKAL 


24 -Mar -67 
01- Jun -70 
14 -Oct-71 
21- Jun -71 
01-Jun -68 
15 -Jul-68 
20 - Jul-68 
01-Jun - 70 


SC 


22 -Jan -04 
22 -Jan - 04 


5139 


BABU RAO 


SC 


5140 


SHANKARAPPA ML 


22 - Jan -04 
22 - Jan - 04 


5141 


SHEKAR RATHOD 


5142 


VITTAL BHAJANTHRI 


22 - Jan -04 


SC 
SC 
SC 
SC 
SC 
SC 
SC 


5143 KRISHNAMURTHY BP 
5144 | KRISHNAMURTHY BL 
5145 HANUMANATHAPPA 


22 -Jan -04 


22 - Jan -04 
22 -Jan -04 


5146 


VENKATACHALAPATHI 


22 - Jan - 04 


SC 


22 - Jan -04 


5147 | KRISHNAMURTHY S 
5148 NAGESH KOLKAR 


22 -Jan - 04 


26 - Feb -69 
15 - Jan -67 
01 - Jun -67 
10-May-67 
04 - Jul-67 
20-May -69 

19 -Jul-67 
21-May -69 
05 -May-67 
12 - Sep -68 
22 -May -69 
01 - Jun -69 


5149 


SC 
SC 
SC 
SC 


SATHISHR 


22 - Jan -04 
22 -Jan - 04 


5150 HARISH KUMAR D 
5151 RAMESH DEVA 


22 -Jan - 04 


5152 


NARASIMHAMURTHY PN 


SC 


SC 


5153 
5154 


RAJAPUT HP 
HANUMANTHAPPA BANDI VODDAR 


22 - Jan -04 
22-Jan -04 
22-Jan -04 


SC 


5155 


22 - Jan - 04 


RAMACHANDRAPPA 
CHANDRASHKEARA MURTHY 


5156 


22 - Jan - 04 


SC 
SC 
SC 
SC 


01 -Jun -68 
30 -Nov -68 
01- Jun-71 
01 - Jun -69 


5157 


SUGAPPA 


22 - Jan - 04 


5158 


SHANKARAPPA BANDIWADDAR 


22 - Jan -04 


929 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


5159 


MARUTHI 


02 - Jan -68 


22 - Jan - 04 


SHIVAPPAH 


22 -Jul-72 


22 - Jan -04 


5160 
5161 
5162 


ASHOK 


18 - Aug -69 


22 - Jan -04 


ST 
SC 
SC 
SC 


PUTTAIAH 


01- Jun -67 


22 - Jan -04 


5163 


SHIVAKUMAR J 


20 -Jul-68 


22 -Jan -04 
22 - Jan -04 


5164 


RAMESHA V 


ST 


25 - Jun -69 


06 -Jul-67 


22 - Jan - 04 


5165 
5166 


LAKSHMAN 
SADASHIVA ALDI 


SC 
SC 


22 - Jul-67 


22 - Jan - 04 


5167 


SATISH M 


22 - Jan -04 


SC 
ST 


5168 


YALLAPPA BIRANUR 


22 - Jan - 04 


5169 


| MAHENDER R 


SC 


22 - Jan - 04 


5170 


NAGENDRAPPA 


SC 


20 -Jul- 72 
01 -Aug-67 
01-Jan -71 
05 -May-70 
25 -May -67 
30 -Oct-69 
20 -Jul-68 


22 - Jan -04 


SC 


22 -Jan -04 


5171 
5172 


| DHANAJAYAS 
| RAVINDRA DEVAPPA YALIGAR 


ST 


22- Jan -04 
22 - Jan - 04 


5173 


SHIVANNA HP 


5174 


SURESH R 


15 - Jul-69 


22 - Jan -04 


5175 


22 - Jan - 04 


KANTHARAJU SN 

SUNNAR 
RAMAKRISHANAR 


SC 
SC 
SC 
SC 


5176 


22- Jan -04 


22 -Sep -70 
01- Jun -67 
28 -Dec -67 
10 - Jun -73 


5177 


NARAYANA SN 


22- Jan -04 


5178 


TANUJAKUMAR KN 


SC 


22 - Jan -04 


5179 


SUREH NAYAK MG 


SC 


5180 


ANANDA K 


SC 


22 - Jan - 04 
22 -Jan -04 
22 - Jan -04 
22 - Jan -04 


5181 


KASHINATH 


SC 


24 -May -05 
24 -May -05 
24-May-05 
24 -May -05 
24 -May-05 
24 -May-05 
24 -May-05 
24 -May -05 
24 -May-05 
24-May - 05 
24 -May -05 
24 -May-05 
24 -May- 05 
24-May-05 
24 -May - 05 
24 -May-05 
24 -May -05 
24 -May-05 
24 -May -05 
24 -May- 05 
24 -May -05 
24 -May -05 
24-May-05 
24 -May -05 
24 -May -05 
24 -May -05 
24 -May -05 
24 -May -05 
24 -May- 05 
24 -May - 05 
24-May-05 
24 -May-05 
24 -May -05 
24 -May -05 
24 -May-05 
24 -May -05 
24 -May-05 
24 -May - 05 
24 -May -05 
24-May-05 
24 -May -05 
24-May-05 
24 -May - 05 
24-May-05 
24 -May-05 


5182 


HANMANTHA 


22 - Jul-78 
22 -Jul- 75 
01 -Jun -74 
23 - Jul-73 
13 - Jun -77 
12 -Mar-73 
01 -Jun -74 
25 - Jun -74 


SC 


5183 


DEVENDRAPPA 


SC 


22 - Jan - 04 
22 -Jan - 04 


5184 


MAHESH KUMAR KG 


5185 


BASAVARAJ S 


SC 
SC 
SC 


22 -Jan -04 


5186 


Subash 


22 - Jan - 04 


5187 


MOHAN KUMAR 


SC 


16 - Jun - 75 


22 -Jan - 04 


5188 


BASAVARAJ 


ST 


22 -Jan -04 


5189 


LINGARAJU 


SC 
SC 


SURESH 
BALAPPA 
YATHISHA UR 


22 -Jan -04 
22 - Jan -04 
22 -Jan - 04 


BALAPPA 


ST 


01 -Jul-76 
11- Jun -76 
20 -May-77 
01- Jun -74 
04 -May - 76 
22 -Jul-75 
01-Jun - 74 
08 - Jul- 73 


5190 
5191 
5192 
5193 
5194 
5195 


SC 


22 - Jan - 04 
22-Jan -04 


RAJESHKUMAR A 


SRINIVASAN 
PUTTASWAMY IK 


SC 
SC 
SC 


22 - Jan -04 
22 -Jan - 04 


5196 


LAKSHAMANA 


SC 


01-Jul-74 


22 -Jan -04 


RAMESH YR 


SC 


10 -Apr-73 


22 - Jan -04 


5197 
5198 


ANNAPPA HJ 


SC 


10 - Jun -75 


5199 


RAMA ARGEKAR 


SC 


01- Jun - 75 


5200 


HANUMANTHA TALAWARA 


5201 


22 -Jan -04 
22 - Jan -04 
22 -Jan - 04 
22 - Jan - 04 
22 -Jan -04 


SC 
SC 
SC 
SC 


MAHANTESHA KUMAR YN 


10 -Mar-74 
21-May -74 
20 -Oct -77 
08 -Jan -75 


5202 


CHARANSINGH CHAWAN 


5203 


CHMPARAJA CHAVAN 


22 - Jan -04 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


glea 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


CC 


CC 
СС 


СС 


| CC 


5204 RAMESH B 

SC 20 - Jun-74 22 - Jan - 04 

24 -May -05 
5205 SUBHAS BHAJANTRI 

SC 01-May -77 22 - Jan -04 

24 -May-05 
5206 | KANTHARAJU R S 

22 -Jul- 71 8 - Sep -03 

22 -Sep -05 CC 
5207 VISHWANATHA 

22 - Jun - 80 25 - Jul-03 

4 - Jun -06 CC 
5208 VIGNESH 

SC 2 -Sep -83 8 -Nov-03 

28 - Jun - 06 CC 
5209 VEENA B 

13 - Jul-81 30 - Jul-03 

25 -Jul-06 
5210 JAYADEVARADHYAGS 

17 -May -68 16 -Jul- 03 

8 - Sep -06 CC 
5211 SABANNA 

20 - Jul-73 1 - Sep - 02 

27 -Oct-06 
5212 NARAYANA GOWDA HV 

18 - Apr-83 16 -Jan -04 

16 -Nov - 06 
5213 NANJUNDA KG 

SC 22 -May-72 24 -May -05 

23 - Jun -07 
JAGANNATHA 

SC 1-Aug -77 24 -May -05 | 29 -Jun - 07 
5215 | LOKESHA 

SC 5- Jul-79 ) 14 -Aug -03 

8 - Jul-07 CC 
Appointed on Direct recruitment vide Notification No :CBS- 360 -AE - JE -DIRECT RECRUITMENT - ESC -06 -07 

Dated : 12 .07 .2007 
5216 FAZAL AHAMED 

04.04 . 1982 10 . 08 .2007 

25. 07 .2007 
5217 | YOGESH C 

21. 08 . 1980 

25 . 07 .2007 
5218 RAGHU M 

| 

28 .01. 1985 13 .08 .2007 25 .07 .2007 
5219 | VINAY KUMAR R 

08 .08 . 1979 17 . 08 . 2007 

25 .07 .2007 
5220 | RAMU PUNDALIK GUNAGI 

18 .06 . 1982 13 .09 .2007 

25 .07 .2007 
5221 BALAJI MT 

07.09 . 1983 13 .08 .2007 

25 .07 .2007 
5222 HARISH HG 

14 .02 . 1984 

25 .07 .2007 
5223 RAVIHL 

28 . 11 . 1984 08 .08 . 2007 

25 .07 .2007 
5224 VARUNKUMAR MJ 

11. 03 . 1984 13 .08 . 2007 

25 .07 .2007 
5225 | MOHAN KUMAR CR 

SC 28 .11. 1983 23 .08 .2007 

25 .07 .2007 
5226 ASHA.B . 

16 .08 . 1984 13. 08 . 2007 

25 .07. 2007 
5227 KOMAL HR 

19 .09 .1984 13 .08 .2007 25 .07 .2007 
5228 SINDHU S 

09 .07. 1982 31 .07 .2007 

25 .07 .2007 
5229 VARUNKUMAR H 

22.07 . 1979 13.08 . 2007 

25 . 07 . 2007 
5230 PRAVEEN B . A . 

18 .02. 1981 03. 08 . 2007 

25. 07 .2007 
5231 HARINIMJ 

05 . 12 . 1982 13 . 08 .2007 

25 .07. 2007 
5232 GNANESH KUMAR V P 

19 . 10 . 1981 30 . 07 . 2007 

25 . 07 .2007 


KR HEMANTH 


27 . 04 . 1981 


30 .07 .2007 
07.09 .2007 


25 .07 .2007 
25 .07 .2007 


PREETHIC 


01. 08 . 1984 


5233 
5234 
5235 
5236 


SATHISHA A 


10 .06 . 1984 


13 .08 .2007 


25 .07 .2007 


MURALI K 


27 .02 . 1984 


08. 08 . 2007 


25 .07 .2007 


5237 


SHILPA KC 


08 . 08 . 2007 


25 . 07 .2007 


5238 


PRAKASH 


01.01. 1985 
18.08. 1984 
04.01.1982 


03 . 08 . 2007 


25 . 07 . 2007 


5239 


| VIJAY KUMAR K S 


13.08 . 2007 


5240 


VANI HK 


30 .07 . 1984 


13 .08 . 2007 


25 .07. 2007 
25. 07 .2007 
25 .07 . 2007 


5241 


JEEVAN PATIL N 


25 . 12 . 1984 


03 . 08 .2007 


5242 
5243 


GURUKRISHNA SHENOY M 
VATHSALYA HJ 


28 .02 . 1985 
04.08 . 1983 
26 .02. 1982 
19.05.1983 


05 .09.2007 
03.08 .2007 
04.08 .2007 


25 .07 .2007 
25.07 .2007 
25 .07. 2007 
25 .07 .2007 


5244 
5245 
5246 


BHARATH KS 
DIVYAM 
SHWETHA HN 


10 .08 .2007 


17 .06 . 1984 


16 .08 .2007 


25 .07 .2007 


92 . 8 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


DATE OF 


ENTRY 


RANK 
NO 


NAME 


Caste 


DOB 


DATE OF 
REGULAR 
APPOINTMENT 
IN THE CADRE 


REMARKS 


INTO 
SERVICE 


5247 


MITHUN P SHETTY 


30 .07.1984 


03 .08 .2007 


25 .07 .2007 


5248 


13 .09 . 1983 


03.08 .2007 


ANURADHA RG 
SHARATH KP 


24 .03. 1984 


02. 08 . 2007 


25 .07 .2007 
25 .07.2007 
25 .07.2007 


SIDDARAJE GOWDA BS 


27 .03. 1983 


13 .08 .2007 


06 .08 .2007 


25 .07 .2007 


5249 
5250 
5251 
5252 
5253 
5254 


RAJKUMAR 
AJEET N GALI 


02.01 . 1983 
22 .02 . 1985 


05 .09 .2007 


25 . 07 . 2007 


25.07 .2007 


GEETHASHRICS 
SATHISH G BHANDI 


18 .03 . 1985 
24 .09.1983 


04 .09 .2007 
19 . 10 . 2007 


25 .07 . 2007 


5255 


SAROJA PATIL 


20 .07 . 1982 


28 . 08 . 2007 


25 .07 .2007 


5256 


ANAND KUMAR M 


02.08 . 2007 


25 .07 . 2007 


5257 


| RAMYASHREE M V 


03 .09.2007 


25 . 07 . 2007 


5258 


| JAYAPRAKASH B 


13 .08 .2007 


007 


5259 
5260 
5261 


RAGHAVENDRAMS 
SHILPAK 
USHA G 


06 .06 . 1983 
27.05. 1982 
22 .08 . 1984 
15 .08. 1981 
12 .07 .1984 
30 .05 . 1984 
25 .01.1982 
06 .05 . 1977 


08 .08 . 2007 
03 .08 .2007 
01.08 . 2007 


25. 07 .2007 
25 .07 .2007 
25.07.2007 
25 .07 .2007 


SATISH KUMAR B 


13. 08 . 2007 


25.07 .2007 


5262 
5263 


NAVEEN S . R . 


03 . 08 . 2007 


25 . 07 .2007 


5264 


VASUNDARAP 


23 .09 . 1984 


13 . 08 .2007 


25 .07 .2007 
25. 07 .2007 


5265 


PRASHANTHE 


01 .05 . 1983 


16 .08 .2007 


PRASANNAS 


02 .06 . 1983 


13 .08 . 2007 


25 .07 . 2007 


5266 
5267 
5268 


MANJUNATHA BN 


15 . 11. 1982 


03.08 . 2007 


RUKMINI K 


17 .08 .2007 


07 .05 . 1982 
15 . 03 . 1984 


25 .07 . 2007 
25 .07 .2007 
25 .07 .2007 


5269 


SNEHA PS 


07 .09 .2007 


5270 


RAVINAIK A 


SC 


01. 06 .1984 


08 . 08 .2007 


25 .07 .2007 


5271 


25 .06 .1982 


20 .08 . 2007 


25 .07 .2007 


5272 


MADHUSHREE B N 
YOGANANDA BK 
SANTHOSH J 


23 .04 . 1985 


01.08 . 2007 


25.07 .2007 


5273 


01.08 .2007 


16 .05 . 1980 
02.02 . 1983 


25 .07 .2007 
25. 07 .2007 


5274 


SHILPAVI H . S . 


20 . 08 . 2007 
13. 08 .2007 


JAGADISHA BR 


24 .04 . 1983 


25 .07 .2007 


JAYANNAR 


SC 


31.08 .2007 


25 . 07 . 2007 
25 .07 .2007 


5275 
5276 
5277 
5278 
5279 
5280 
5281 


12 .10 .1968 
01. 11. 1983 
18 .05 . 1985 
06 . 02 . 1984 


06 .08 .2007 
08.08.2007 


JAYALAXMIKULKARNI 
RAKESH 

DH 
SHREEDEVI 
HARISHA SM 


25 . 07 .2007 


L 
L 


01 .08 .2007 


25 .07 .2007 


07 . 11 . 1982 


08 . 08 .2007 


25 .07 .2007 


ARUP NATH 


12 . 12 . 1982 


08 .08 . 2007 


25.07 .2007 


5282 


PRUTHVI B 


05 .04 . 1985 
10 .06 . 1982 


13 .08 . 2007 
14 .09 .2007 


25 .07 .2007 
25 .07 .2007 


5283 


PRASANNAKUMAR SN 


5284 


ABHISHEK PATIL 


24 .01. 1984 


28 .08 .2007 


25 .07 . 2007 


5285 


SWETHA B 


01. 08 . 1981 


13 .08 .2007 


25 .07 .2007 


HOTTI PRAMODKUMAR SIDDAPPA 


26 . 07 . 1984 


06 .08 . 2007 


5286 
5287 


SANTOSH 


03.08 .2007 


01 .06 . 1985 
01. 12 .1981 


25 .07 . 2007 
25 .07 .2007 
25. 07 .2007 


5288 


BALREDDY MUTTANA SANGAPPA 


13 . 08 .2007 


5289 


08. 08 . 1984 


05 .09.2007 


25 .07 . 2007 


5290 


PRASHANTH CN 
SANTHOSH KUMAR HN 
SHIVAPRAKASH S 


20 .04 . 1984 


13 .08 . 2007 


25 .07 . 2007 


5291 


21. 10 . 1984 


08 .08 .2007 


25 .07 .2007 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


92 . 38 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


5292 | BASAVARAJA KB 


15 . 09. 1984 


16 .08 .2007 


25 .07. 2007 


RUDRAPPA WATAWATI 


09.06 . 1980 


5293 
5294 


ASHOK N 


13 .05 . 1985 


05 .09. 2007 


25 .07 .2007 
25 .07.2007 
25 .07.2007 


5295 


MANJUNATHAK DAIVAJNA 


02. 06 . 1975 


10 .09 .2007 


5296 


VEERABHADRASWAMY D 


02 .03 . 1981 


25 .07 . 2007 


5297 


DEEPA NADAMANI 


20 .11. 1984 


03 .08 .2007 


25 . 07 . 2007 


5298 


10 .09 .2007 


25 .07. 2007 


SUVARNA G 
GANGALAKSHMIMN 


06 .06 . 1983 
02 .06 . 1984 


5299 


03 .08 .2007 


25 .07 . 2007 


5300 


MANJULA KUNDRAL 


05 . 11 . 1983 


21 .08 .2007 


25 .07 .2007 


5301 


BINDU RAMASWAMY 


03 .08 .2007 


25 .07 . 2007 


5302 


SAVITHA ATHANI 


03.08 . 2007 


25 . 07 . 2007 


5303 


SC 


27 .04 .1978 
25. 03 . 1984 
06 .03 . 1983 
05.10 . 1984 
12 .09. 1984 


13 .08 .2007 


06 .08 . 2007 


RAJESH SB 
ARPITHA CP 
RAMYAB 
V 
PRADEEP KUMAR R . 


25.07 .2007 
25 .07 .2007 
25.07.2007 
25 .07 .2007 


5304 
5305 
5306 
5307 


L 


04 . 08 .2007 


28 .08 . 1984 


13.08 . 2007 


SC 


GOPALAKRISHNA V 
CHIMKODE SHRIKANTH 


09.04 . 1983 
16 .09.1982 


01.09 .2007 
01. 09 .2007 


25.07 .2007 
25. 07 .2007 


5308 


5309 


ANIL KUMAR C D 


05 .09.2007 


02 .09 . 1980 
12 .08 . 1984 


25 .07 .2007 
25. 07 .2007 


5310 


RIZWANAHMED M SOMANKOPPA 


21. 08 . 2007 


PRASHANT C NAGALAPUR 


20 .07 . 1984 


25 .07 . 2007 


5311 
5312 


29 .02. 1984 


06 . 08 . 2007 


5313 


31. 10 . 1984 


SRIKANTH KS 
SAMEENA KAUSAR RN 
| RAGHAVENDRA T 
KAVITHA PG 


14 .08 . 2007 
12 .09 .2007 


25 .07 . 2007 
25 .07 .2007 
25 .07 .2007 


5314 


12 .02 .1970 


5315 


30 .07 . 1984 


01. 08 .2007 


25 .07 .2007 


5316 


07 .06 . 1984 


25 .07 .2007 


5317 


VEENA PAVADEPPAGOL 
RANJANA 

GR 
PUSHPALATHA HK 


T 


22 .05 . 1981 


13 .08 .2007 


25.07 .2007 


5318 


22 . 11. 1981 


13 .08 . 2007 


25 .07 .2007 
25. 07 .2007 


26 .01. 1983 


17 . 08 .2007 


SC 


01. 06 . 1979 


06 . 08 . 2007 


25 .07 .2007 


20 . 02 . 1981 


03. 08 . 2007 


MAMATHA . H 
SANJEEV KUMAR 
MAMATHA . A .C . 
PUJARI SOMSHEKAR PANDURANG 
SRIVIDYAS 
RASHMIR 
DEEPA R NADIGAR 


25 .07 .2007 
25 .07 .2007 


5319 
5320 
5321 
5322 
5323 
5324 
5324 
5325 
5326 


14 .07. 1979 
14 .04.1978 


06 .08 .2007 
13 .08 . 2007 


25 . 07 .2007 


26 .05 . 1983 


13 .08 .2007 


25 .07 .2007 


30 . 07 . 1984 


06 . 08 .2007 


25 .07 .2007 


MUJAHID PASHA 


17 .04 . 1981 


13 .08 .2007 


25.07 .2007 


5327 


09 .08 .2007 


ANIL SHOURI KR 
SANJEEVA KUMAR GK 


10 .01. 1984 
02 .06 . 1975 


25 .07 .2007 
25 .07 .2007 


04 .09 . 2007 


SREEKANTHAR 


31 . 12 . 1983 


03 . 10 .2007 


25 .07 . 2007 


KORE RAJENDRA SUBASH RAO 


SC 


01.03 .1977 


13. 08 . 2007 


25 .07 .2007 


5328 
5329 
5330 
5331 
5332 
5333 
5334 


LAKSHMI K 


03 .09 .2007 


08 .06 . 1985 
01. 06 . 1984 


ADIL MD 


09 .08 .2007 


25 .07 . 2007 
25.07 .2007 
25. 07 .2007 


RESHMA.C .S 


13. 08 . 2007 


10 . 11. 1981 
18 . 06 . 1983 


16 .08 .2007 


25 .07 . 2007 


5335 


PUTTANARAJU 
SWETHA KB 
LAKSHMIPATHI N . 


03 .11. 1984 


04 .08 . 2007 


25 .07 . 2007 


5336 


07.10 . 1978 


08 .08 .2007 


25 .07 .2007 


gece 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


5337 


RAMANJINEYULU . E 


SC 


10 .06 . 1982 


09.08. 2007 


25 .07. 2007 


5338 


MADHU N MANEGAR 


25 .08 . 1984 


17 .09 .2007 


5339 


ALTAF 


31 .05 . 1985 


07 .08 .2007 


25 .07 .2007 
25 .07.2007 
25 .07.2007 


AJITHA V . S . 


21 . 12 . 1982 


13 . 08 .2007 


5340 
5341 
5342 


POORNIMA BM 


16 . 12 . 1976 


23 .08 .2007 


25 .07 .2007 


RAVIKUMAR NANDIHALLI 


02.06 . 1981 


03 . 09 . 2007 


25 . 07 . 2007 


5343 


TRINESHWARA CP 


22.07. 1980 


25.07 .2007 


14 . 11. 2007 
02. 08 .2007 


5344 


CHAITRA GB 


10 . 01 . 1984 


25 .07 . 2007 


5345 


VENKATESH H HOOLAGERE 


I 


SC 


07 .06 . 1984 


04 .08 .2007 


25 .07 . 2007 


5346 


MANJUNATHA 


01. 07 . 1982 


05 .09 .2007 


25 .07 . 2007 


HASEN BASHAR 


01.01. 1985 


04.09 .2007 


25 . 07 . 2007 


VISHWAS IK 


06 . 06 . 1985 


13 .08 .2007 


06 .08 . 2007 


5347 
5348 
5349 
5350 
5351 
5352 
5353 


KRISHNEGOWDA. E 
JYOTHID 
NAGARAJAT 
NARESH SHANBHAG 
YESHWANTHA KUMAR S 


05 .05 . 1977 
20 .11.1982 
15 .08 . 1983 


25. 07 .2007 
25 .07 .2007 
25.07 .2007 
25 .07 .2007 


14 .08 .2007 


05 .09 .2007 


05 .04 . 1981 


06 .08 .2007 


25.07 .2007 


17 .01. 1984 


08 . 08 . 2007 


25 . 07 .2007 


5354 


MAHADEVASWAMY V 


19 . 12 . 1978 


07 . 08 .2007 


25 .07 .2007 
25. 07 .2007 


5355 


DEEPA HUGAR 


01 .06 . 1984 


20 . 08 . 2007 


5356 


BASAWARAJ 


05 .06 . 1979 


10 .08 . 2007 


25 .07 . 2007 


MUKUND WALVEKAR 


04 .04 . 1983 


10 . 08 . 2007 


5357 
5358 


MARUTHINAYAK 


08 .08 . 2007 


20. 07 . 1977 
20 .06 . 1969 


25 .07 . 2007 
25 .07 .2007 
25 .07 .2007 


5359 


THARUNASHASHISS 


08 .08 .2007 


5360 


HAREESH KS 


21 . 03 . 1971 


13.08 .2007 


25 .07 .2007 


5361 


VEENA SHANTARAM BHANDARE 


17 .01 . 1984 


25 .07 .2007 


02.08 .2007 
13.08 . 2007 


SATISH KC 


25.07 .2007 


5362 
5363 


RAGHAVENDRA BN 


13 .08 . 2007 


25 .07 .2007 
25. 07 .2007 


5364 


RASHMIHS 


16 .08 .2007 


KAVITHA V 


ST 


09.05 . 1980 
20 .09 . 1977 
20 .07. 1983 
05. 01. 1984 
07 . 11. 1982 
25. 03 . 1970 
22 .07 . 1982 


| 


03 .08 .2007 


5365 
5366 
5367 


25 .07 .2007 


08 .08 . 2007 


SHRIKANTH HIREGOUDER 
VENKATESHA GOWDA MN 


25 .07 .2007 
25 .07 .2007 


13 . 08 . 2007 


5368 


ANNADANESH G HAVINAL 


07 .08 . 2007 


25 . 07 .2007 


5369 


PRADEEP DEVANOOR 


SC 


04 . 04 . 1985 


14 .08 . 2007 


25 .07 .2007 


5370 


SANTHOSH R KOTI 


22 .07 . 1979 


05 .09 . 2007 


25. 07 .2007 
25. 07 .2007 


5371 


RAJESHA S 


24 .03 . 1984 


09.08 .2007 


5372 


SMITHA SR 


SC 


07 .09 . 1982 
15 .07 .1983 


31 .08 . 2007 
13 .08 .2007 


25 . 07 .2007 
25 . 07 . 2007 


5373 


SC 


DEVARAJU Y 
ROSHAN ALIKHAN MH 


5374 


15 . 10 . 1981 


13. 08 . 2007 


25 .07 . 2007 


5375 


SANJEEVKUMAR A HULKAI 


01. 02 . 1983 


02. 08 . 2007 


25 .07 .2007 


08 .04 . 1983 


25 .07 . 2007 


5376 
5377 


CHANDREGOWDA H .G . 
CHANNABASAVANNA 


16 .08 . 2007 
18 .08 .2007 


23. 06 . 1982 


25 . 07 .2007 


28 .05 . 1985 


13.08 . 2007 


25. 07 .2007 


18 .03 . 1983 


07 . 08 . 2007 


25 .07 . 2007 


5378 PAVITHRA GB 
5379 | SANTHOSH SN 
5380 VISHWANATH J 
5381 NOOR FATIMA SULTANA 


09 .01. 1985 


06 .08 . 2007 


25 .07 . 2007 


24 .04 . 1976 


16 . 08 .2007 


25 .07 .2007 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


922 


DATE OF 


ENTRY 


RANK 
NO 


NAME 


Caste 


DOB 


DATE OF 
REGULAR 
APPOINTMENT 
IN THE CADRE 


REMARKS 


INTO 
SERVICE 


5382 


NIRMALA BR 


15 .06 . 1981 


13. 08 . 2007 


25 .07 .2007 


VIJAY SANGAPPAGOL 


03.08 .2007 


5383 
5384 


LAXMIS KAMBLE 


01.08 . 2007 


25 .07 .2007 
25 .07.2007 
25 .07.2007 


5385 


RAGHAVENDRA DODDAMANI 


SC 


03 .08 .2007 


JAYA 


SC 


05 .03 . 1983 
27 .02 .1981 
18 . 07 . 1985 
19 .06 .1977 
04.09 . 1983 
15 . 06 . 1980 
01.06 . 1973 


06 . 08 . 2007 


25 .07 .2007 


5387 


MAHESH MN 


SC 


13 .08 .2007 


25 . 07 . 2007 


5388 


RAMESH 


SC 


02 .08 .2007 


25.07 .2007 


5389 


KRISHNAPPA 


30 .08 .2007 


25 .07 . 2007 


5390 


SOWMYAVANIHL 


10 .01 . 1974 


10 .09 .2007 


25 .07 .2007 


JAVERIA HAFSA 


01.01 . 1983 


04.08. 2007 


25 .07 . 2007 


KRISHNANAIKA KG 


SC 


05 . 09 . 2007 


25 .07 .2007 


5391 
5392 
5393 
5394 


11.03 . 1969 
21.07. 1976 


PRASHANT ACHARI 


03 .09 .2007 


KAVITHA HS 


18 . 04 . 1984 


13.08 . 2007 


25. 07 .2007 
25 .07 .2007 
25.07 .2007 
25 .07 .2007 


16 .08 . 2007 


5395 
5396 


| POORNIMA NELAGALI 
SOWMYA CN 


24 .02 .1984 
24 .05 . 1985 


SC 


10 .09 .2007 


5397 


25.07 .2007 


SUPRIYA 
CHANDRAPPA . D . H 


09 .04 . 1980 
04 .06 . 1978 


14 . 08 . 2007 
12 .09. 2007 


5398 


SC 


25 . 07. 2007 


5399 


PADMANABHA H . R . 


12 .07. 1982 
06 .07. 1983 


25 .07 .2007 
25. 07 .2007 


5400 


MISS SHIREEN NADAF 


06 . 08 . 2007 


5401 


RAVIKUMAR H C 


SC 


02 . 03 . 1983 


05 .09 .2007 


25 .07 .2007 


5402 


| BHIMASHANKAR 


10 .06 . 1981 


10 .08 . 2007 


5403 


GEETHA H . R . 


SC 


09 .07. 1982 


13 . 08 . 2007 


25 .07 . 2007 
25 .07 .2007 
25 .07 .2007 


5404 


| RAJESHWARI D 


05 . 08 . 1979 


06 .08 . 2007 


5405 


| VIJAYAKUMAR 


SC 


22 .07 . 1982 


10 .09 .2007 


25 .07 .2007 


5406 


ANURADHA S KANKANVAD 


01.02 . 1982 


25 .07 .2007 


13.08 . 2007 
13.08 . 2007 


5407 


SC 


25 . 07 .2007 


01.07. 1981 
11.05 . 1979 


13 .08 . 2007 


KALPANA WAGHMORE 
NATARAJA KS 
JAGRUTHAS 
RASHMIN 


SC 


13 .07 . 1984 


5408 
5409 
5410 
5411 
5412 


13 .08 .2007 


25 .07 .2007 
25. 07 .2007 
25 . 07 .2007 


08 .04 . 1981 


17 .08 .2007 


SREENIVASAKS 


05.09 . 2007 


25 .07 .2007 
25 .07 .2007 


DEVARAJAIAH KB 
MANJUNATH CHINIVALAR 


23. 02 . 1982 
24 .07. 1975 
22 .07 .1980 
21 .02 . 1969 


13 .08 .2007 
04.08 .2007 


25 . 07 .2007 


5413 
5414 


SWAMY 


SC 


13. 08 . 2007 


25 .07 .2007 


5415 


PRAKASH NAIK B 


01 .08 . 1981 


31.08 . 2007 


25.07 .2007 


SC 
SC 


5416 


DEVRAJ K SHIGGANVI 


09.08 . 2007 


25 . 07 .2007 


5417 


SHRIDEVIDHUPAD 


22.07. 1981 
01.06 . 1984 
08.02 . 1982 


01.09.2007 


25 .07 .2007 
25 . 07 .2007 


5418 


SHAIK MOHAUDDIN 


13. 08 . 2007 


5419 


SAMPATH KUMAR C 


22 .07 . 1973 


08 .08 .2007 


25 .07 . 2007 


5420 


SUMITHA V 


19. 07 . 1981 


13 .08 . 2007 


25 .07 .2007 


5421 


| RAVI KIRAN 


12 . 04 . 1969 


25 .07. 2007 


04 


5422 


SHASHIKANT KOLEKAR 


01. 07 . 1984 


25 . 07 .2007 


08 . 08 . 2007 
27.06 .2007 


5423 


SHIVPUTRA MATHAPATI 


01 .07 . 1964 


5424 


GURURAJ ALLAGI 


28 .08 . 1984 


08 . 08 .2007 


25. 07 .2007 
25 .07 . 2007 
25. 07 .2007 


5425 


01.09 . 2007 


SANDEEP KUMAR 
| JYOTHI BM 


20 .05 . 1983 
28 .05 . 1983 


5426 


| 


SCI 


20 .08 .2007 


1 


25 .07 . 2007 


೨೬೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


DATE OF 


ENTRY 


RANK 
NO 


NAME 


Caste 


DOB 


DATE OF 
REGULAR 
APPOINTMENT 
IN THE CADRE 


REMARKS 


INTO 
SERVICE 


5427 


MYSORE KOTRESH 


27 .05 . 1984 


03 .08 .2007 


25 . 07 . 2007 


5428 


SUJATHAN 


13.08 .2007 


31.05 . 1983 
18 .05 . 1978 


5429 


FAROOQE AZAM MA 


13 .08 .2007 


25 .07 .2007 
25 .07.2007 
25 .07.2007 


5430 


NALINI G 


01.07 . 1982 


01. 08 . 2007 


5431 


PURUSHOTHAMA KM 


13 .08 .2007 


25 .07 . 2007 


5432 


FARZANA 


13 .08 .2007 


25 . 07 . 2007 


29 .04 . 1984 
04.03.1984 
30 .07 .1980 
13. 05 . 1980 


5433 


SC 


06 . 08 . 2007 


SUMALATHA KG 
CHANNABASAVA MACHANUR 


25.07 .2007 
25.07 .2007 


5434 


SC 


06 .08 .2007 


5435 


RAVINK 


ST 


16 .08 . 2007 


25 .07 . 2007 


5436 


MANJUNATHA JAVALI 


25 .08 .2007 


25 .07 . 2007 


5437 


RAJANI R 


25 . 07 . 2007 


5438 


NANDINIGAJAKOSH 


SC 


03. 12 .1980 
01. 06 .1969 
19.08.1981 
27.12.1984 
25 .02 . 1981 
05 .05 .1983 
05 .05 . 1969 


18 .08 .2007 
09 .08.2007 
12 .09 .2007 
11.09 .2007 


5439 


MANJULA KUMARI V 


SC 


5440 
5441 


PAWANKUMAR GANESH 
SHUBHAT 


25. 07 .2007 
25 .07 .2007 
25.07.2007 
25. 07 .2007 
25.07 .2007 
25.07 .2007 


13 . 08 .2007 


5442 


PRAKASH M 


SC 


25 .08 . 2007 
01.08 . 2007 


5443 


DWARAKA MASALI 


18 .05 . 1968 
01.06 . 1980 
23.07 . 1982 
23.02 .1981 


5444 


PRIYADARSHINI R 


05 . 09.2007 


ST 
SC 


25 .07 .2007 
25. 07 .2007 


5445 


SHOBHA NR 


15 .08 .2007 


5446 


ASHWINI L 


SC 


25 . 06 . 1984 


13 .08 . 2007 


25 .07 .2007 


5447 


SC 


08 .05 .1980 


03 .09 .2007 


5448 


|_ ASHA MALAKANNAVAR 
SUNITHA H 
NUTAN VAIDYA 


SC 


22 .09 . 1972 


13 .08 .2007 


25 .07 . 2007 
25 .07 .2007 
25 .07 .2007 


5449 


04 . 06 . 1978 


04 .08 .2007 


5450 


PRASHANTH VALLYAPUR 


SC 


01. 06 . 1969 


06 .08 . 2007 


25 .07 .2007 


5451 


KRISHNASWAMY G 


08. 06 . 1970 


24 .05 . 2005 


SC 
ST 


29.09 .2007 
27 .10 .2007 


5452 


VENKATA 


20 . 07 . 1979 


24 .05 .2005 


CC 


5453 


CHAMARAJAM 


SC 


02 .07 . 1967 


24 .05 . 2005 


21 . 11. 2007 


CC 


5454 


RADHAK 


03 .01 . 1978 


24 .05 .2005 


16 . 01 .2008 


CC 


5455 


JAYAYANTGUNJATKAR PATIL 


12 .07 . 1976 


04 .02 .2008 


23.01. 2008 


5456 


JEEVANESHM 


26 .07 . 1980 


23 .01. 2008 


5457 


1 


03 .03 .2008 


07 .07. 1981 
06 .08 . 1984 


23 .01 .2008 
23. 01.2008 


5458 
5459 
5460 


BASAVARAJA C .NAGAPPA 
SHIVAYOGI E BISNALLI 
KARTHIK 

MV 
SRINIVASA B 
GIRISH B MUNDADA 


07 .08 . 1984 


23 .01.2008 


02 . 06 . 1978 


23 .01.2008 


08 .02 . 2008 
08 .02 .2008 


5461 


25 .04 . 1984 


23 .01. 2008 


5462 


HONAGEKAR MEGHARAJ 


29 . 06 . 1980 


23 .01.2008 
23.01. 2008 


5463 


GURURAJ 


06 .05 . 1982 


5464 


MANJUNATHA NAYAK K 


06 .02 .2008 


23 . 01 .2008 


5465 


SHARAN KUMAR D 


24 .11. 1982 


L 


03 .03 .2008 


| 


23 .01 .2008 


5466 


23 .01 .2008 


RAGHU NANDAN ME 
SHREYAS S 


24 .02. 1984 
13 .02. 1981 


5467 


23 .01. 2008 


5468 


PREETHAMN 


14 .05 . 1983 


04 .02 . 2008 
04 .02. 2008 


23. 01.2008 
23.01.2008 


5469 


SC 


AVINASH B 
RAJEEV RT 
BASAVARAJ K HALCHERA 


13 .04 . 1985 
27.03 .1984 


5470 


SC 


23. 01. 2008 


11.02 .2008 
1-Nov - 02 


5471 


1 - Aug-65 


10 -Aug -08 


CC 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


9225 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


5472 


JAYA BHEEMA 


5 - Jun -79 


24 -May -05 


8 -Nov -08 


15 -May - 87 


16 - Aug - 07 


30 -Dec - 08 


5473 
5474 


USHARANI 
A NASEERA 


21- Apr -81 


7 -Dec - 05 


15 - Jan -09 


CC 
CC 
CC 
CC 
CC 


5475 


LOHITH SM 


2 -Jan -82 


14 -Aug - 07 


12 - Feb -09 


5476 


NAGESH TM 


15 - Jul- 82 


5477 


GHORPADE KJ 


25 -Aug- 80 


CC 
CC 


5478 


HARIPRASAD M 


1 -Apr -09 
23 -Aug-09 
2 - Sep -09 
15 - Sep -09 
7 -Oct-09 


5479 


HASEEB AHMED 


CC 


6 -Sep -07 
14 - Sep -07 
5 -Sep -07 
1 -Sep -07 
16 -Aug -07 
16 - Aug- 07 
13-Aug -07 
3 - Sep -07 


5480 


CC 


5481 


ARUN NM 
USHA RANIK 
| LOKESH KS 


16 -Oct- 09 


CC 


12 -Dec -82 
14 -May-86 
20 - Apr-87 

9 -Jun- 83 
15 -May -88 
10 -Dec -87 
20 -Oct-83 
25 -Feb -64 
30 -Dec -85 


5482 


CC 


5483 | RAJENDRA KM 


26 - Oct-09 
29- Oct-09 
22-Nov -09 


CC 
CC 


5484 


18 - Aug -07 


MAHESH DJ 
| KHAJA SADRODDINA 


5485 


L 


1 -Jan - 10 


DWR / cc 


5486 


SANJEEV 


7 - Feb - 10 


CC 


SC 
SC 


5487 


MALLIKARJUNA 


9 -Oct-81 


18 - Feb - 10 


CC 


5488 


RAVIPAWARA 


30 -Apr - 10 


CC 


5489 


SUNIL KUMAR CE 


CC 


15 -Jun- 83 
15 - Jun -88 
2 - Apr -84 
14 -Oct-87 


5490 


SRIKANTH P REDDY 


16 -May - 10 
23-May - 10 
26 -May -10 


CC 


5491 


HARISH H 
SHANKAR MP 


SHANKAR MP 


5 - Jul-85 


16 - Jun - 10 


5492 
5493 


AJAY 


SC 


19 - Jun - 80 


27 -Jul- 10 


CC 


5494 


SHIVAKUMAR S 


14 - Apr- 88 


CC 


5495 


DARSHAN K 


5 -Aug - 10 
6 - Aug-10 
15 -Sep - 10 
16 -Nov - 10 


5496 


SALMA SULTHANA P SHIRURA 
KHURSHEED BANU M 


7 - Oct-87 
16 -May - 85 
22 -Oct-86 
31 - Jul-87 
30 -May - 87 


| CC 
CC 
CC 


5497 


5498 


SUDARSHAN S 


22 -Dec - 10 


CC 


5499 


JAYAKUMAR KB 


12 - Jan - 11 


CC 


TEJAVATI S 


27 -Jul-82 


14 -Jan - 11 


5500 
5501 


1-May - 00 
6 -Sep -07 
14 -Aug-07 
7 -Sep -07 
13 -Aug -07 
7-Sep-07 
17 - Aug -07 
14 - Aug -07 
12 -Sep -07 
10 - Aug-07 
15 - Feb - 08 
16 - Aug-07 
4 -Sep -07 
13 - Aug -07 
14 - Aug-07 
1 -Sep -07 
7 -Sep - 07 
4 - Sep -07 
5 -Sep -07 
16 -Aug-07 

1 -Sep -07 
10 -Aug-07 
10 - Sep -07 
12 -Sep -07 
16 -Aug -07 
4 -Sep -07 
12 -Sep -07 
6 -Sep -07 
13-Sep-07 
9 -Aug -07 
10 -Aug -07 
14-Aug-07 


AMITH KUMAR 


26 - Feb -87 


18 - Jan - 11 


5502 


22 - Jan - 11 


VINAYA KUMAR KN 
| RUKMANGADAGB 


CC 
CC 
CC 
CC 
CC 


6 -Apr- 85 
29 -Dec -83 
1 - Jun -79 


5503 


25 - Jan - 11 
30 - Jan - 11 


5504 


SAVITHAR 


SC 


21- Jul- 83 


2 - Feb -11 


5505 DHANALAKSHMIKS 
5506 | GURUPRASAD . S 


CC 
CC 


10 -Jul-85 


13 - Feb - 11 


5507 


SUNIL KUMARA 


14 -Feb - 11 


| CC 


5508 


PARASURAM 


5 -Apr- 88 
30 -Oct -86 
26 - Jul-87 


15 -Feb - 11 


СС 


5509 


IRFAN KHAN R 


5510 


AMBARAYA 


1 - Jun -69 


CC 
СС 
CC 


UMESH 


SC 


8 -Jul- 85 


5511 
5512 


RAJAN 


SC 


20 -Mar-88 


СС 


13 - Apr - 11 
15 -May - 11 
17-May- 11 
21-May- 11 
23 -May- 11 
19 -Jun-11 
21- Jun - 11 
7-Sep -11 


5513 


HONNESH 


6 - Jan - 82 


5514 


ROOPA CR 


ST 


5515 
5516 


BALACHANDER SL 
PARAMESHA HN 


20 -Jun -79 
29 -Mar-88 
3-May -84 


CC 
CC 
CC 


9220 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


5517 


SC 


5518 
5519 
5520 


DATE OF 

DATE OF 
ENTRY 

REGULAR 
NAME Caste DOB 

REMARKS 
INTO 

APPOINTMENT 

SERVICE IN THE CADRE 
VINOD KUMAR T 

26 -Dec - 86 14 -Aug -07 

7 - Sep - 11 CC 
SWAMY BC SC 8- Aug-87 20 -Aug -07 

9 -Sep -11 CC 
NITIN KUMAR NAIK 

23 -Apr-85 10 -Sep -07 13-Sep - 11 
MOHAMMED KHAJA G 

21 -Feb - 88 1 -Sep -07 

17 -Oct -11 
| MALLIKARJUNA T 

1-May-85 13- Aug -07 

3 - Feb - 12 CC 
Appointed on Direct Recruitment through KARNATAKA PUBLIC SERVICE COMMISSION IN THE YEAR 2011 - 12 
SAYED HAROON 

17.04.1983 22.09 .2012 

14 .09 .2012 
SHIVARAJA K 

07 .04 . 1989 

14 .09 .2012 


ST 


5521 


5522 


5523 


VINAY PR 


24 .11. 1987 


27 .09.2012 


14 .09 . 2012 


SUNIL M 


06 . 06 . 1986 


24 .09 .2012 


14 . 09. 2012 


5524 
5525 
5526 
5527 
5528 


| SANJAY D 


26 . 09 . 2012 


14 .09.2012 


08 .07. 1989 
18 .01. 1990 


ASHWINIHM 


ASHWINI H M 


24 .09 .2012 


| 


14 .09 .2012 


SWATHI P GOWDA 


22 . 08 . 1988 


21. 09 . 2012 


14 .09 . 2012 
14 .09 .2012 


5529 


MANASABN 


17.02.1990 
10 .07 . 1989 


5530 


GEETHANJALI H .N . 


29 .09 .2012 
21. 09 .2012 
21.09 .2012 


14 .09 . 2012 


14 .09 .2012 


5531 
5532 


RANGASWAMY SR 
SANTOSHA . S 


28 .04 . 1989 
10 . 11 .1985 


14 .09 .2012 


SHREEKANTHA . P 


25 .05 . 1986 


28 .09 .2012 


14 .09. 2012 


5533 
5534 
5535 


ASVEYA 


01. 08 . 1988 


27 .09 .2012 


14 . 09. 2012 


SUDHIR KUMAR K 


SC 


01. 06 . 1987 


18 . 10 .2012 


14 . 09 .2012 


5536 


12 . 12 . 1988 


21.09.2012 


14 .09 .2012 


JAYADEEP HP 
MAHABALA NAIK 


5537 


19 . 10 .2012 


14 .09 .2012 


5538 


SUHAS HS 


28 .01. 1988 
19 . 10 .1989 
19 . 11. 1989 


21. 09 . 2012 


14 . 09 . 2012 


5539 


HARISHKUMAR GP 


21.09.2012 


14 .09 . 2012 


5540 


22 .05 . 1990 


21. 09 . 2012 


14 .09 . 2012 


5541 


25 .03. 1990 


26 .09 . 2012 


14 .09 .2012 


5542 


ST 


08 .05 . 1990 


27 .09 . 2012 


14 . 09 . 2012 


SUSHMAN 
| RAMYA H . L . 
DIVYA H . D . 
WASEEM AKRAM 
RAHUL 
SAISANDESH B . S . 
JEEVITHA TP 


01. 06 . 1988 


03 . 10 .2012 


14 . 09. 2012 


SC 


08 . 08 . 1990 


27 .09 .2012 


14 .09 .2012 


08 .04.1989 


26 . 09 . 2012 


5543 
5544 
5545 
5546 
5547 
5548 
5549 


14 .09 .2012 


13 . 02 . 1990 


14 .09 .2012 


ANITHA K 


| 


14 .09 . 2012 


28 .04 .1989 
28. 05 . 1989 


21.09 .2012 
26 . 09 .2012 


14 .09 . 2012 


SMITHA CV 
LOKESH KP . 


SC 


19 . 09 . 1989 


27 .09 . 2012 


14 . 09 .2012 


5550 


SOMASHEKARA AM 


SC 


24 .06 . 1989 


27 .09. 2012 


14 .09 .2012 


SOUMYA 


14 . 09 .2012 


SHAMBU KUMAR R 


05 . 10 .2012 
21.09 .2012 
28 .09 .2012 


14 .09 .2012 


23 .09 . 1987 
01. 06 . 1989 
01. 07 . 1987 
07 . 11. 1987 


SMITHAM 


5551 
5552 
5553 
5554 
5555 
5556 


14 .09 .2012 


VIDYASHREE H . M 


14 .09 . 2012 


ANILKUMAR S 


10 . 06 . 1985 


28 .09. 2012 


14 .09 .2012 


NAVYA C . M 


14 .09 .2012 


29 .07 . 1989 
12 .04 . 1989 


5557 


14 . 09 .2012 


5558 


15 .08 . 1988 


19 . 11. 2012 
22.10 .2012 
27 .09 .2012 
06 .10 .2012 
20 . 10 .2012 


| VINUTHA KL 
SHIVAKUMAR . K . S 
VIKRANTH K 
| ARUNAD 


14 . 09. 2012 


14 .09 .2012 


5559 
5560 


SC 
SC 


31. 07 . 1989 
15 .06 .1989 


| 


1 


14 .09 .2012 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


9220 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


5561 


| BALACHANDRA 
BALACH 


25 .07 . 1984 


14 .09 .2012 


THYAGARAJU LN 


31. 10 . 2012 


14 .09 . 2012 


5562 
5563 
5564 


20 .07 . 1989 
25 .05 .1989 


ANIL M 


SC 


MALLIKARJUNA B . C 


15 . 04 . 1985 


26 . 10 . 2012 


14 . 09 . 2012 
14 .09 .2012 
14 .09 .2012 
14 .09 .2012 


5565 


SANTOSH ATHANI 


18 .09 .2012 


13 .06 . 1986 
10 .07 . 1989 


5566 


ZESHAN ALIHB 


24 .09 . 2012 


5567 


SUJAYKUMAR NAYAK 


14 .09 .2012 


31 .07 . 1989 
26 .08 . 1989 


18 .09 .2012 
17 . 10 . 2012 


5568 


PRUTHVIRAJKM 


14 .09 .2012 


5569 


SAGAR SR 


20 . 03 . 1989 


27 .09.2012 


14 .09 . 2012 


25 .05 . 1983 


17. 10 . 2012 


14 . 09. 2012 


5570 
5571 
5572 


S 


T 


05. 06 . 1987 


27 .09 . 2012 


14 .09 . 2012 


VINAY KP 


25 .08 . 1985 


18 .12 .2012 


14 .09 .2012 


NIRANJANA GOWDA K . V . 
NAGABHARANA. K. 

P 
VINAY KP 
CHETAN KM 
GURUPRASAD M 
DIVIN KUMAR N 


5573 


CHETAN KM 


ST 


03.03 . 1988 


02 . 11. 2012 


14 .09 . 2012 
14 .09 .2012 


13 .07 . 1989 


5574 
5575 


13 .03 . 1987 


27 .09 .2012 
30 .01 .2013 
22 .09 .2012 


14 . 09 .2012 


SUDHEER NAIK 


20 .07 . 1989 


14 .09 .2012 


5576 
5577 


SUNIL KUMAR TH 


08 .04 . 1988 


14 .09 .2012 


5578 


RAGHAVENDRA T 


ST 


09 . 11 .2012 


14 .09 . 2012 


28 .09 . 1989 
20 .05.1990 


5579 


PARIJATHAS 


24 .09 .2012 


14 . 09. 2012 


SARASWATHIRANGAPPA TEGGI 


07 .01 . 1988 


14 .09 .2012 


5580 
5581 
5582 


MOHD JALALUDDIN A 


28 .07 . 1984 


22. 02 .2013 


14 .09 .2012 


SUMANGALA 


14 .09 .2012 


JAYARAJA RANGAYYA ACHARYA 


14 .06 .1988 
04 . 08 . 1985 
14 .03. 1989 


5583 
5584 


14 . 09 . 2012 


19 . 10 .2012 
24 .11.2012 


MANOHAR ACHARYA VK 


14 .09 . 2012 


AVINASHC 


SC 


18 .01. 1987 


04 . 01 . 2013 


14 .09 . 2012 


5585 
5586 


HEMA URS L 


23 . 12 . 1989 


14 .09 .2012 


5587 


SANTHOSH KC 


08 . 12 . 1987 


14 .09 . 2012 


22 . 10 .2012 
19 .02 .2013 


5588 


SHAIK SALAUDDIN 


05 .01 . 1990 


14 . 09. 2012 


5589 


MOHAMED HUSSAIN 


11. 07 . 1987 


14 .09 .2012 


5590 


REKHA CHIKKAMATH 


13 .07 . 1989 


14 .09 .2012 


SHIVANAND . PAVADAYYA . NIRWANI 


02 . 10 . 1988 


18 . 10 . 2012 
26 . 11.2012 
17 . 10 .2012 


5591 
5592 


14 .09 .2012 


| VASANTA KUMAR 


17 .07. 1987 


14 .09.2012 


5593 


ANUPAMA PUJAR 


10 . 11 . 1989 


18 . 10 . 2012 


14 .09 . 2012 


SC 
SC 


5594 


28 . 02 . 1988 


21. 09 .2012 


14 .09. 2012 


RAGHU V 
JAGADEESH 


5595 


07.07. 1989 


31. 12 .2012 


14 .09. 2012 


5596 


MAHESH KUMAR 


26 .09 . 2012 


14 . 09 .2012 


SC 
SC 


10 .01. 1991 
06 .07.1987 


5597 


SAMEER PAWAR 


14 . 09 .2012 


5598 


HANUMANTHU 


01. 04 . 1989 


01.01.2013 


14 .09 .2012 


5599 


PAVITHRA . R 


SC 


24 .09 .2012 


| 


14 .09 . 2012 


5600 


MANJUNATHA HM 


20 . 10 . 2012 


14 .09 .2012 


5601 


SOMASHEKARA .C 


14 .09 .2012 


SC 
SC 


5602 


MADHU SHREE AR 


27.09.1989 
08.02 . 1986 
10 .06 . 1987 
17 .04 . 1989 
22.04.1990 
29. 12 .1987 
14 . 03 . 1990 


14 . 09 .2012 


5603 


05 . 11. 2013 
18 . 10 .2012 
21 . 11 .2012 
17 .10 .2012 
27 .09. 2012 


14 . 09. 2012 


DIVYASHREE R 
ASHWINI S BONGALE 
BHARATHC 


5604 
5605 


14 .09 . 2012 


L 


14 . 09 .2012 


9 : 29 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


5606 


SUBRAHMANYAMR 


17 . 10 . 2012 


14 .09 .2012 


02.06 .1986 
02.05 . 1987 


5607 


ACHUTHA KUMAR B N . 


19 . 10 .2012 


14 .09 .2012 


5608 


| BHANUPRAKASH JATTAVARA 


SC 


19 .06 . 1986 


28 .09 .2012 


14 .09 .2012 


5609 


SANDEEP BR 


18 .02. 1988 


19 . 10 .2012 


14 . 09 .2012 


5610 


KAVITA ANVEKAR 


16 .04 . 1987 


19 . 11 .2012 


14 .09 .2012 
14 .09 .2012 


5611 


PRIYA PREMANAND NAGEKAR 


27 .08 . 1987 


22 .06 .2012 


14 . 09 .2012 


5612 
5613 


NH . RAZIKA NAYEEM 
MAITHRA P . T 


24 . 11 . 1988 
03 .01. 1987 


SC 


26 . 11. 2012 


14 .09 .2012 


5614 


VIJAYKUMAR BAJANTRI 


SC 


25 .03 . 1986 


26 . 09 .2012 


14 .09 . 2012 


5615 


MOHAN KUMAR . D . 


SC 


01.07 . 1972 


31. 10 .2012 


14 . 09. 2012 


5616 


THANUJAR 


28 .09 . 2012 


14 .09 .2012 


SC 
SC 


04 .01. 1990 
01.06 . 1987 


5617 


HANUMANTHA NAIK LM 


14 .09 .2012 


SC 


09 . 06 . 1986 


19 . 10 .2012 
20. 10 .2012 
01.10 .2012 


5618 KIRANKUMAR GB 
5619 | LOKESHA KP 


14 .09 . 2012 


14 .09 .2012 


01.05 . 1965 
09 . 10 . 1961 


5620 


SHANMUKHA BK 


14 . 09 .2012 


101 


5621 SHRIDHARA. T . D 

18 . 03 . 1970 

14 .09 .2012 
Appointed on Direct Recruitment through KARNATAKA PUBLIC SERVICE COMMISSION IN THE YEAR 2013- 14 
5622 SHESHASHAYANAM 

06 . 11. 1989 27 .01 .2014 

18 .01. 2014 
5623 SIDDESHA D . M . 

2. 1991 27 . 01. 2014 

18 . 01 . 2014 
5624 SUDHEENDRA S 

19 . 10 . 1990 29. 01. 2014 

18 . 01 . 2014 
5625 ROHITH . S 

02. 04 . 1991 04 .02 .2014 

18 .01. 2014 
5626 ASHWINI L KUDVA 

28 . 12 . 1990 31.01. 2014 

18 .01. 2014 
5627 RAKSHITHA R SHETTY 

20 .09 . 1990 29 .01.2014 

18 .01. 2014 
5628 NANDINIKR 

15 . 09 . 1990 22.01 .2014 

18 .01. 2014 
5629 ASHWINI 

26 .01. 1989 14 .02 . 2014 

18 .01.2014 
5630 | VEERABHADRAIAHC 

SC 06 . 07 . 1990 14 .02 .2014 

18 .01.2014 
5631 MOHITHA SM 

01.02. 1991 03. 02 .2014 

18 . 01 . 2014 


5632 


AKHILESH BASAVANAGOUDA 
KUSUGUR 


03.06 . 1990 


29 .01 . 2014 


18 . 01. 2014 


5633 


PAVANKUMAR GAJI 


14 .07 . 1990 


18 . 01. 2014 


25 . 01 . 2014 
04.02 .2014 


5634 


RAGHAVENDRA HIREMATH 


26 .08 . 1989 


18 .01. 2014 


18 .01. 2014 


ARPITHA BV 
MOULAR 


04 .08 . 1990 
05 .04 . 1991 


5635 
5636 
5637 
5638 


31.01.2014 
27 .01.2014 
30 .01 .2014 


18 .01. 2014 


SUSHMA KM 


10 .04 . 1991 


18 . 01 . 2014 


SHIVANANDA S KUKANUR 


21.04 . 1991 


29 .01.2014 


18 . 01 .2014 


5639 


VENKATESHAHS 


17 .07 . 1990 


24 .01 . 2014 


18 .01. 2014 


AMRUTH APPACHU K 


17 . 10 . 1989 


22 .01 .2014 


18 . 01 . 2014 


VARSHA PRABHU A 


05 . 07 . 1990 


29 .01.2014 


18 .01. 2014 


5640 
5641 
5642 
5643 


GIRISH KUMAR HB 


12 .06 . 1990 


18 .01.2014 


31.01. 2014 
24 .01 .2014 


DEEPAK KJ 


27 . 03 . 1990 


18 .01 .2014 


5644 


SHRUTHI. N . K 


10 .06 . 1990 
17.04. 1991 


07 .02 . 2014 
03.03 .2014 


18 .01. 2014 
18 .01. 2014 


5645 


| RAJESH S AGADIKAR 


5646 | ANUPAMA BR 


27 . 04 . 1990 


27 .01.2014 


18 . 01 .2014 


5647 


ARPITA N SHETTY 


03 .05 . 1990 


NOT YET 
REPORTED 


5648 


| JAYASHREE P 


22 . 11. 1990 


29.01 .2014 


18 .01 .2014 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


9222 


DATE OF 


ENTRY 


RANK 
NO 


NAME 


Caste 


DOB 


DATE OF 
REGULAR 
APPOINTMENT 
IN THE CADRE 


REMARKS 


INTO 
SERVICE 


5649 


SRINIVASA MURTHY BN 


24.01. 2014 


18 .01. 2014 


5650 


VIJAYA KUMAR V 


SC 


13 .05 . 1990 
22.02.1990 
17 .06 . 1990 


05 .02 .2014 


18 .01.2014 


SHIVAKUMARA 


31.01.2014 


18 .01. 2014 


5651 
5652 
5653 


VIJAYA KUMAR AC 


26 . 10 . 1990 


29 .01.2014 


18 .01.2014 


DINESH S 


08 .06 . 1988 


29 .01.2014 


18 .01 . 2014 


5654 


MOHAMMED DAWOOD BAIG 


06 .04. 1990 


24 .01. 2014 


18 .01. 2014 


5655 


PRIYANKAR 


27 .01.2014 


18 .01. 2014 


19 .08 . 1989 
13 .09 . 1990 


5656 


SACHIN PATIL 


01.02 . 2014 


18 .01. 2014 


5657 


ASHWIN KUMAR MP 


16 . 12 . 1990 


03 .02 .2014 


18 .01. 2014 


5658 


HARISH DN 


16 .05 . 1988 


23 .01 .2014 


18 .01. 2014 


5659 


SC 
SC 
SC 


30 .01 . 2014 


18 .01.2014 


| VINOD RS 

SUSHMAC 
SHASHIKUMAR S A 


| 


5660 
5661 
5662 


29 .01. 2014 


07.05 . 1990 
18 .03 . 1991 
12 .06 . 1990 
21.03.1990 
12 .08 . 1990 


18 .01. 2014 
18 .01.2014 


29 .01. 2014 


| ASHWINI M 


25 .01.2014 


18 .01.2014 


5663 


RAKSHITHA RN 


SC 


31.01. 2014 


18 .01.2014 


5664 


HANAMANT WADDAR 


SC 


18 .01.2014 


01.07 . 1990 
01.03.1990 


31 .01 .2014 
05 . 12. 2014 


5665 


UMESHA MC 


18 .01.2014 


5666 


MALLIKARJUNAGOUDA 


20 .08 . 1990 


27 . 01 . 2014 


18 .01. 2014 


5667 


NIKHIL BHARADISHETTAR 


09 .06 . 1989 


03 .02 .2014 


18 . 01. 2014 


5668 


KEERTHI S AMIN 


26 .11. 1988 


30 . 01. 2014 


18 . 01 . 2014 


SAHERA TABASSUM 


17 .11. 1989 


31.01.2014 


5669 
5670 
5671 


SWATHISS 


08 .08 . 1990 


27.01. 2014 


18 . 01. 2014 
18 .01. 2014 
18 .01.2014 


MEGHANARD 


02 . 10 . 1990 


5672 


SHREE RAKSHA 


25 .11. 1990 


30 .01 .2014 
04.03 .2014 
31.01. 2014 


18 .01. 2014 


12 . 10 . 1989 


18 .01.2014 


5673 
5674 


ABHILASH S BARKI 
NIKHITHA HR 


26 .05 . 1991 


06 .02 .2014 


18 .01. 2014 


5675 


LOHIT 


SC 


12 . 12 . 1989 


21 .02.2014 


18 .01. 2014 


5676 


TAMEEMUL HASSAN 


10 .05 .1990 


NOT YET 
REPORTED 


04 .02.2014 


18 .01.2014 


5677 | ANAND KUMAR K 
5678 SHIVAPPA MAHADEV HUGAR 


21.02.1990 
01. 06 . 1990 


20 .02 .2014 


18 .01. 2014 


5679 


| PAVANT 


18 .01. 2014 


26 .07 . 1990 
18.03. 1991 


03 .02.2014 
01.02 .2014 


5680 


HABIBA KOUSAR 


18 .01. 2014 


5681 


VIKASGS 


07. 08 . 1998 


18 .01.2014 


05 .02 .2014 
03.02. 2014 


5682 


MANOJA 


20 .04 . 1989 


18 .01.2014 


5683 


VIJAYAKUMAR H 


05 .03 .2014 


18 .01. 2014 


5684 


SHABHAREESHS 


23.01. 2014 


18 . 01 . 2014 


5685 


SRINIVASA HN 


18.06 . 1990 
10 . 11. 1987 
26 .03. 1991 
01.06 . 1985 
13 .12 . 1990 


07 .02 . 2014 


18 . 01 .2014 


5686 


ANILKUMAR MALASIDDA 


SC 


18 .01.2014 


01.02.2014 
31.01. 2014 


5687 


KANISKA S CHANDRA 


18 .01 .2014 


5688 


18 .01.2014 


MD IMRAN PASHA 
POOJA M BABU 


5689 


01.02 . 2014 
03.02 .2014 
24 .01.2014 


18 .01. 2014 


5690 


SC 


05 .05 . 1989 
07.05 .1990 
01. 04 . 1990 
02.09 . 1990 
13 .02 .1990 


KAVITHAM 
KOMAL HEGGANNAVAR 


18 .01 .2014 


24 .03 .2014 


18 .01 .2014 


5691 
5692 


| KAVYAC 


29 .01. 2014 


18 .01. 2014 


R .N .I. No. KARBIL /2001/47147 POSTAL REGN. No. RNP/KA/BGS/2202/2014 - 16 
Licensed to post withoutprepayment WPP No . 297 


9228 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


RANK 
NO 


NAME 


Caste 


DOB 


DATE OF 
ENTRY 

INTO 
SERVICE 


DATE OF 
REGULAR 
APPOINTMENT 
IN THE CADRE 


REMARKS 


560 


REVANASIDDAPPANAGAPPA MASALI 


01. 06 . 1990 


26 .02 .2014 


18 .01.2014 


DHARMARAY PATIL 


17 .08 . 1988 


05.03 .2014 


5694 
5695 
5696 


18 .01.2014 
18 .01. 2014 


RADHAN 


SC 


20 .06 . 1990 


26 .02 .2014 


RASHMI S 


25 . 11 . 1989 


27 .01 .2014 


18 .01. 2014 


5697 


HANUMANTHAM 


07 .02 .2014 


18 .01. 2014 


SC 
ST 


02 .03. 1990 
11.02. 1991 


5698 


| SHIVAKUMAR MD 


| 


NOT YET 
REPORTED 
29.01.2014 


MOHANASHREE 


02 .09. 1989 


5700 


VEDASHREE G V 


17 .09 . 1990 


21.02 .2014 


SC 
SC 


18 .01.2014 
18 .01. 2014 
18 .01.2014 


5701 


VIJETHA . R . V 


06 .08 . 1989 


27 .01 .2014 


5702 


MANASA . S 


SC 


04 . 12 . 1990 


20 . 02 .2014 


18 .01.2014 


5703 


BHUVANESHWARI CHITAPUR 


07 . 06 . 1989 


18 .01.2014 


31. 01.2014 
31.01.2014 


07.04 . 1990 


18 .01.2014 


5704 
5705 
5706 


BANUPRAKASH NN 
RAKESHWODEYAR I 


08 .03 . 1990 


31 .01. 2014 


18 .01. 2014 


KRUTHIKA BN 


14 . 11. 1989 


19 .02 .2014 


18 .01. 2014 


5707 


ASHWINI 


ST 


01. 10 . 1990 


NOT YET 
REPORTED 


5708 


CHETHANA KUMARA NAIK K J 


SC 


10 .06 . 1991 


29 .01 . 2014 


18 .01. 2014 


5709 


SANTOSH DHANAPPA JADHAV 


SC 


22 . 06 . 1990 


18 .01. 2014 


29. 01 . 2014 
24 .02 .2014 


5710 


CHANDRAKANT 


27 .07 . 1990 


18 .01. 2014 


5711 


NAGARAJ LAKKOLLI 


ST 


08 . 03 . 1990 


01. 12 .2014 


18 .01. 2014 


5712 


SHASHIDARA MN 


05 .08 . 1988 


31 .01. 2014 


18 .01. 2014 


5713 


YASHVANTA KUMAR KR 


SC 


02 .02 . 1989 


29 .01. 2014 


18 .01 . 2014 


SC 


04 . 02 .2014 


18 . 01 .2014 


5714 
5715 


DEVARAJ H 
| JAYARAM K .G 


SC 


31 .01. 2014 


18 . 01 .2014 


01. 06 .1986 
09 .04 . 1990 
24 .03 . 1990 
05. 07 . 1987 


5716 


RAVIRAJ G 


24 .02 .2014 


18 .01.2014 


5717 


STALIN . K 


NOT YET 
REPORTED 


5718 


MOHAMED MUKHEEMULLA M 


10 .02 . 1960 


27.01. 2014 


18 .01. 2014 


5719 


MITHUNKUMAR KG 


10 .05 .1987 


NOT YET 
REPORTED 


5720 


ABHILASH 
T 


S 


C 


24 . 05 . 1991 


26 . 02 . 2014 


18 .01.2014 


5721 


IRAPPA KAKOL 


01.06 . 1965 


NOT YET 
REPORTED 


NOTE : CC - Change of Cadre ( The notaionla date is only of consideration for promotion to the Cadre of AEE Dn .-I 


DWR = Daily Wage Regularised 
M = Mechanical 


N . R . MOHAN KUMAR 

Under Secretary to Government 
Public Works , Port & Inland Water Transport Department 

Services - B 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV -A | ಬೆಂಗಳೂರು, ಶನಿವಾರ, ಆಗಸ್ಟ್ ೩೦ , ೨೦೧೪ ( ಭಾದ್ರಪದ ೮, ಶಕ ವರ್ಷ ೧೯೩೬ ) | ನಂ . ೫೪೨ 
Part - IV - A | Bangalore, Saturday , August 30 , 2014 ( Bhadrapada 8 , Shaka Varsha 1936) || No . 542 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 419 ಎಂಎನ್‌ವೈ 2013 , ಬೆಂಗಳೂರು, ದಿನಾಂಕ: 30 - 08 - 2014 
ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ ಅಧಿನಿಯಮ , 1976 ರ ಕಲಂ - 7(1)( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾನ್ಯ 
ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿಯಿರುವ ಸಿವಿಲ್ ಅಪೀಲ್ ಸಂಖ್ಯೆ : 4619 /2012 (ಎಸ್.ಎಲ್. ಪಿ. ಸಂಖ್ಯೆ: 20845/2010) ರಲ್ಲಿ ಮಾನ್ಯ 
ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿಗೆ ಒಳಪಡಿಸಿ ನಾಮನಿರ್ದೇಶನ ಮಾಡಿದೆ. 
ಕ್ರಮ ಸಂಖ್ಯೆ ವಿಧಾನ ಸಭಾ ಕ್ಷೇತ್ರ 

ಹೆಸರು ಮತ್ತು ವಿಳಾಸ 
ಕೆ. ಆರ್ . ಪುರಂ 

ಶ್ರೀ ಹೆಚ್ .ಎಸ್ .ಸೈಯಿದ್ ಅಮಾನುಲ್ಲಾ 
ಬಿನ್ ಲೇಟ್ ಸೈಯಿದ್ ಹಸಿನ್ ಷಾ , 
ನಂ .3/9, ದರ್ಗಮೊಹಲ್ಲಾ, ದೂರವಾಣಿನಗರ ಅಂಚೆ, 

ಬೆಂಗಳೂರು- 560 016. 
ಯಶವಂತಪುರ 

ಶ್ರೀ ಹೆಚ್.ರಾಮಮೂರ್ತಿ 
ಬಿನ್ ಹನುಮಂತಪ್ಪ , 
ನಂ .36, ಸೊಣ್ಣೆನಹಳ್ಳಿ , ವಿಶ್ವೇಶ್ವರಯ್ಯ ಲೇಔಟ್, 
3ನೇ ಬ್ಲಾಕ್ , ಉಲ್ಲಾಳ ಉಪನಗರ , 

ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೆಂಗಳೂರು-560 056. 
ದಾಸರಹಳ್ಳಿ 

ಶ್ರೀ ಜಿ.ಎಸ್.ಕೃಷ್ಣಮೂರ್ತಿ 
ಬಿನ್ ಶಿವಯ್ಯ , 
ನಂ .46 /188 , 1ನೇ ಅಡ್ಡರಸ್ತೆ, 

ರಾಜರಾಜೇಶ್ವರಿನಗರ , ಲಗ್ಗೆರೆ, ಬೆಂಗಳೂರು- 560 058. 
ಮಹದೇವಪುರ 

ಶ್ರೀ ಭಾಸ್ಕರ ರೆಡ್ಡಿ 
ಬಿನ್ ಎನ್. ಸಿ. ಪಾಪಯ್ಯರೆಡ್ಡಿ, 
ನಂ .8 , 2ನೇ ಮೇನ್, 5ನೇ ಎ ಕ್ರಾಸ್ , 

ಸರ್ಕಾರಿ ಶಾಲೆ ಹಿಂಭಾಗ, ದೊಡ್ಡನೆಕ್ಕುಂದಿ, ಬೆಂಗಳೂರು-560037 . 
ಬೊಮ್ಮನಹಳ್ಳಿ 

ಶ್ರೀ ಕೆ. ವಿ .ಪಟೇಲ್ ರಾಜು 
ಬಿನ್ ಲೇಟ್ ವರದರಾಜು, 
ಫ್ಲಾಟ್ ನಂ .202 , ರಾಘವೇಂದ್ರ ಕಂಫರ್ಟ್ , 
1ನೇ ಎ ತಿರುವು, 21ನೇ ಮುಖ್ಯರಸ್ತೆ, 
ಮಾರೇನಹಳ್ಳಿ ಗ್ರಾಮ , ಜೆ. ಪಿ. ನಗರ, 2ನೇ ಫೇಸ್, ಬೆಂಗಳೂರು-560 078. 


( ೨೬೭೫ ) 


೨೬೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಮ ಸಂಖ್ಯೆ 


ವಿಧಾನ ಸಭಾ ಕ್ಷೇತ್ರ 
ಮಹಾಲಕ್ಷ್ಮೀ ಲೇಔಟ್ 


ಪುಲಿಕೇಶಿನಗರ 


ಸಿ . ವಿ .ರಾಮನ್‌ನಗರ 


ಶಾಂತಿನಗರ 


ರಾಜಾಜಿನಗರ 


ವಿಜಯನಗರ 


_ 12 


ಚಿಕ್ಕಪೇಟೆ 


ಹೆಸರು ಮತ್ತು ವಿಳಾಸ 
ಶ್ರೀ ಜಿ. ಆನಂದಮೂರ್ತಿ 
ಬಿನ್ ಗಿರಿಯಪ್ಪ, 
ನಂ .154, ಸತ್ಯನಾರಾಯಣ ಲೇಔಟ್, 
ಬಸವೇಶ್ವರನಗರ, ಬೆಂಗಳೂರು- 560079. 
ಶ್ರೀಮತಿ ನೂರ್‌ಜಾನ್ 
ಬಿನ್ ಅಬ್ದುಲ್ ಅಜೀಂ, 
ನಂ . 3390, 11ನೇ ಅಡ್ಡರಸ್ತೆ, ಮೋದಿ ರಸ್ತೆ, ಡಿ . ಜೆ. ಹಳ್ಳಿ , ಬೆಂಗಳೂರು-560045. 
ಶ್ರೀ ಕೆ. ಮಂಜುನಾಥ್ , 
ನಂ .251, 4ನೇ ಅಡ್ಡರಸ್ತೆ, 
ಹೆಚ್.ಎ .ಎಲ್, 3ನೇ ಹಂತ, ನ್ಯೂ ತಿಪ್ಪಸಂದ್ರ, ಬೆಂಗಳೂರು- 560075 . 
ಶ್ರೀ ಎ. ಬಿ.ಖದೀರ್ ಹಾಜಿ, 
303 , 9ನೇ ಕ್ರಾಸ್ , ಲಕ್ಷ್ಮೀ ರಸ್ತೆ, ಶಾಂತಿನಗರ , ಬೆಂಗಳೂರು- 27. 
ಶ್ರೀ ಹೆಚ್. ವಿಜಯಕುಮಾರ್ 
ಬಿನ್ ಹನುಮಂತಯ್ಯ , 
ನಂ . ಜಿ93 , 6ನೇ ಅಡ್ಡರಸ್ತೆ, 6ನೇ ಫೇಸ್, 6ನೇ ಮುಖ್ಯರಸ್ತೆ, 
ಮಹಾಗಣಪತಿನಗರ , ರಾಜಾಜಿನಗರ , ಬೆಂಗಳೂರು- 560010. 
ಶ್ರೀ ಟಿ.ರಮೇಶ್ 
ಬಿನ್ ಲೇಟ್ ತಿಮ್ಮಯ್ಯ , 
ನಂ .1, ಬಿ ಕ್ರಾಸ್, ನೆಹರು ರಸ್ತೆ , ಹೊಸಗುಡ್ಡದಹಳ್ಳಿ, 
ಮೈಸೂರು ರಸ್ತೆ , ಬೆಂಗಳೂರು- 560026 . 
ಶ್ರೀ ಎನ್.ಅಮರೇಶ್ ( ಪಾಪಣ್ಣ) | 
ಬಿನ್ ಲೇಟ್ ನಂಜುಂಡಯ್ಯ , 
ನಂ . 48 , ಪೂರ್ವ ಸರ್ಕಲ್ ರಸ್ತೆ, ಸಜ್ಜನ್‌ರಾವ್ ವೃತ್ತದ ಬಳಿ, ವಿ . ವಿ . ಪುರಂ, 
ಬೆಂಗಳೂರು- 560004 . 
ಶ್ರೀ ಜೆ. ನಟರಾಜ್ , 
ನಂ .12, ಪಳನಿ ಮೊದಲಿಯಾರ್ ರಸ್ತೆ, 
ಹಲಸೂರು, ಬೆಂಗಳೂರು-560008. 
ಶ್ರೀ ಲಕ್ಷ್ಮೀಪತಿ 
ಬಿನ್ ಬಿ.ಶ್ರೀನಿವಾಸಯ್ಯ , 
ನಂ .667, 1ನೇ ಅಡ್ಡರಸ್ತೆ, 7ನೇ ಬ್ಲಾಕ್ , ಪಶ್ಚಿಮ , ಜಯನಗರ, 
ಬೆಂಗಳೂರು- 560082. 
ಶ್ರೀಮತಿ ಆರ್ .ಶೋಭಾ 
ಕೋಂ ಎ.ರಾಜಾ, 
ನಂ .22 , ರಾಗಿಗುಡ್ಡ, ಕೆ.ಎಸ್. ಆರ್. ಟಿ . ಸಿ. ಲೇಔಟ್ , 
ಬೆಂಗಳೂರು- 560078 . 
ಶ್ರೀ ಡಿ.ರಘು 
ಬಿನ್ ಲೇಟ್ ಬಿ. ದೇವರಾಜು, 
ನಂ .18 , ಮಾರಿಯಮ್ಮ ದೇವಸ್ಥಾನ ರಸ್ತೆ , 
16ನೇ ಅಡ್ಡರಸ್ತೆ, ಜಯಭಾರತಿನಗರ , 
ಎಂ .ಎಸ್. ನಗರ ಪೋಸ್ಟ್, ಬೆಂಗಳೂರು- 560033. 
ಶ್ರೀ ಎಲ್. ಲಿಂಗಯ್ಯ , 
ನಂ .68, ಡಾ|| ಟಿ. ಸಿ. ಎಂ . ರಾಯನ್ ರಸ್ತೆ, 
ಕಾಟನ್‌ಪೇಟೆ, 
ಬೆಂಗಳೂರು- 560053. 


ಶಿವಾಜಿನಗರ 


ಪದ್ಮನಾಭನಗರ 


ಜಯನಗರ 


ಸರ್ವಜ್ಞನಗರ 


17 


ಗಾಂಧಿನಗರ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧೮, ೨೦೧೪ 


೨೬೭೭ 


ಕ್ರಮ ಸಂಖ್ಯೆ 
_ 18 


ವಿಧಾನ ಸಭಾ ಕ್ಷೇತ್ರ 
ಸರ್ವಜ್ಞನಗರ 


ಬಿ . ಟಿ . ಎಂ . ಲೇಔಟ್ 


ಹೆಸರು ಮತ್ತು ವಿಳಾಸ 
ಶ್ರೀ ಜೆ. ಜಾನ್ , 
ನಂ . ಎ2ಣ, ಗ್ರೇಸ್ ಗಾರ್ಡ್ನ್ , 3ನೇ ಅಡ್ಡರಸ್ತೆ, 
ಹೆಣ್ಣೂರು ಮುಖ್ಯ ರಸ್ತೆ , ಕಲ್ಯಾಣ ನಗರ , ಬೆಂಗಳೂರು- 560043. 
ಶ್ರೀ ಸಂಪತ್ 
ಬಿನ್ ಸಾರಿಡೆನ್ 
ನಂ .1025 , 6ನೇ ಕ್ರಾಸ್ , 12ನೇ ಮುಖ್ಯರಸ್ತೆ, ಕೋರಮಂಗಲ, 
ಬೆಂಗಳೂರು- 560046. 
ಶ್ರೀ ಕೆ. ಇ . ಹರೀಶ್ 
ಬಿನ್ ಕೆ. ಜಿ.ಈರಪ್ಪ, 
ನಂ .14 / 630 , 6ನೇ ಮುಖ್ಯರಸ್ತೆ, 
ತ್ರಿವೇಣಿ ರಸ್ತೆ, ಯಶವಂತಪುರ, 
ಬೆಂಗಳೂರು- 560022. 


ಮಲ್ಲೇಶ್ವರಂ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ . ಗೋಪಾಲಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಮಂಗಳವಾರ , ಸೆಪ್ಟೆಂಬರ್ ೨ , ೨೦೧೪ ( ಭಾದ್ರಪದ ೧೧, ಶಕ ವರ್ಷ ೧೯೩೬ ) | ನಂ . ೫೪೪ 
Part - IV -A Bangalore , Tuesday , September 2 , 2014 (Bhadrapada 11, Shaka Varsha 1936 ) No . 544 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 47 ಸೇಶಿಕಾ 2014, ಬೆಂಗಳೂರು, ದಿನಾಂಕ: 01 - 09 - 2014 
ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ , 1978 ( 1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ .14) ರ ಕಲಂ 3ರ ಉಪ ಕಲಂ (1) 
ಸಹವಾಚನ ಕಲಂ 8 ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಕಲಂ 3ರ ಅಡಿಯ ಉಪಕಲಂ ( 2) ಖಂಡ ( ಎ) 
ರಲ್ಲಿ ಅಗತ್ಯಪಡಿಸಲಾಗಿರುವಂತೆ ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಸೇವೆಗಳು ( ವೃಂದ ಮತ್ತು ನೇಮಕಾತಿ) ನಿಯಮಗಳು , 2008ಕ್ಕೆ 
ತಿದ್ದುಪಡಿ ತರಲು ಈ ಕೆಳಕಂಡ ನಿಯಮಗಳ ಕರಡನ್ನು ಅಧಿಸೂಚನೆ ಸಂಖ್ಯೆ: ಗ್ರಾಅಪ 47 ಸೇಶಿಕಾ 2014 ದಿನಾಂಕ: 11.07.2014ರ ಮೂಲಕ ಹೊರಡಿಸಿ 
ಅದೇ ದಿನಾಂಕದ ವಿಶೇಷ ಕರ್ನಾಟಕ ರಾಜ್ಯಪತ್ರದ ಭಾಗ - IV - A ರ ಸಂಖ್ಯೆ: 456 ರಲ್ಲಿ ಪ್ರಕಟಿಸಿ ಸದರಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲಾ 
ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಒಳಗಾಗಿ ಸಲ್ಲಿಸಲು ಆಹ್ವಾನಿಸಲಾಗಿತ್ತು . 

ಸದರಿ ಕರಡನ್ನು ದಿನಾಂಕ: 11.07.2014ರಂದು ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಲಾಗಿದ್ದು, ನಿಗಧಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ 
ಮತ್ತು ಸಲಹೆಗಳು ಸ್ವೀಕೃತವಾಗಿರುವುದಿಲ್ಲ. 

ಆದ್ದರಿಂದ, ಈಗ ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ.14) ರ ಕಲಂ 3ರ ಅಡಿಯ 
ಉಪ ಕಲಂ (1) ಸಹವಾಚನ ಕಲಂ 8 ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ನಿಯಮಗಳನ್ನು 
ರಚಿಸುತ್ತದೆ, ಏನೆಂದರೆ: 


ನಿಯಮಗಳು 


1,ಶೀರ್ಷಿಕೆ ಮತ್ತು ಪ್ರಾರಂಭ :- (1) ಈ ನಿಯಮಗಳನ್ನು ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಸೇವೆಗಳು ( ವೃಂದ ಮತ್ತು 
ನೇಮಕಾತಿ) ( ತಿದ್ದುಪಡಿ) ನಿಯಮಗಳು, 2014 ಎಂದು ಕರೆಯತಕ್ಕದ್ದು. 

( 2) ಈ ನಿಯಮಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2 . ನಿಯಮ 2ರ ತಿದ್ದುಪಡಿ:- ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಸೇವೆಗಳು ( ವೃಂದ ಮತ್ತು ನೇಮಕಾತಿ) ನಿಯಮಗಳು, 
2008ರ ನಿಯಮ 2ರಲ್ಲಿನ ಉಪ ನಿಯಮ ( 2) ರ ಕೆಳಗೆ ಈ ಕೆಳಕಂಡ ಪರಂತುಕವನ್ನು ಸೇರಿಸತಕ್ಕದ್ದು. 

“ ಪರಂತು, ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಸೇವೆಗಳು (ವೃಂದ ಮತ್ತು ನೇಮಕಾತಿ) ನಿಯಮಗಳು, 
2008ರ ಪ್ರಾರಂಭದ ದಿನಾಂಕದಿಂದ ಮೂರು ತಿಂಗಳುಗಳ ಅವಧಿ ಮುಕ್ತಾಯವಾದ ನಂತರ ಅಭಿಮತ ವ್ಯಕ್ತಪಡಿಸಿರುವಂತಹ 
ಮೇಲಿನ ಉಪ ನಿಯಮ ( 2) ರಲ್ಲಿ ತಿಳಿಸಿರುವ ವಿವಿಧ ಹುದ್ದೆಗಳ ಎದುರು ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳು ಕರ್ನಾಟಕ 


ಲD 


೨೬೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಸೇವೆಗಳು ( ವೃಂದ ಮತ್ತು ನೇಮಕಾತಿ) ( ತಿದ್ದುಪಡಿ) ನಿಯಮಗಳು, 2014 
ಪ್ರಾರಂಭವಾದ ದಿನಾಂಕದಿಂದ ತೊಂಭತ್ತು ದಿನಗಳ ಅವಧಿಯವರೆಗೆ ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 
ಇಲಾಖೆಯ ಸೇವೆಯಲ್ಲಿ ವಿಲೀನಗೊಳ್ಳಲು ಪರಿಗಣಿಸಬಹುದಾಗಿದೆ. ” 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿದ್ದೇಶ್ ಪೋತಲಕಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


RURAL DEVELOPMENT AND PANCHAYAT RAJ SECRETARIAT 


NOTIFICATION 
No. RDP 47 Se .Shi.Ka. 2014 , Bangalore , Dated : 01-09- 2014 
Whereas the draft of the following rules further to amend the Karnataka Panchayat Raj Engineering Services 
(Cadre and Recruitment) Rules, 2008, was published as required by clause (a ) of sub -section (2 ) of Section 3 read with 
Section 8 of the Karnataka State Civil Services Act, 1978 (Karnataka Act 14 of 1990 ) in Notification No . RDP 47 
Se. Shi. Ka .2014 dated 11.07 . 2014 in Part IV - A in the Karnataka Gazette Extra -ordinary No .456 dated 11th July 2014 
inviting objections and suggestions from all persons likely to be affected thereby within fifteen days from the date of its 
publication in the OfficialGazette. 

Whereas the said Gazette was made available to the public on 11th July 2014 . No objections and suggestions have 
been received during the prescribed period . 

Now , therefore , in exercise of the powers conferred by sub -section ( 1) of Section 3 read with Section 8 of the 
Karnataka State Civil Services Act, 1978 (Karnataka Act 14 of 1990), the Government of Karnataka hereby makes the 
following rules, namely : 

RULES 
1 . Title and commencement :- (1) These rules may be called " The Karnataka Panchayat Raj Engineering 
Services (Cadre & Recruitment) (Amendment) Rules, 2014 ." 

(2 ) They shall come into force from the date of their publication in the OfficialGazette . 

2 . Amendment of Rule 2:- In Rule 2 of the “ Karnataka Panchayat Raj Engineering Services (Cadre & 
Recruitment) Rules , 2008 , after sub rule (2 ), the following proviso shall be inserted , 

“ Provided that the persons working against various posts mentioned in sub rule (2 ) above, who have exercised 
options beyond the expiry of three months from the date of commencement of Karnataka Panchayat Raj Engineering 
Services (Cadre and Recruitment) Rules , 2008 till date of commencement as also for a period of ninety days from the date 
of commencement of Karnataka Panchayat Raj Engineering Services (Cadre and Recruitment) (Amendment) Rules , 2014 , 
may also be considered for absorption in the Karnataka Panchayat Raj Engineering Department Service .” 

By Order and in the name of the Governor of Karnataka , 


SIDDESH POTALAKATTI 

Under Secretary to Government, 
Rural Development & Panchayat Raj Department 


ಐಶೇಷ ರಾಜ್ಯ ಪತ್ರಿಕೆ 
ಭಾಗ- V - A | ಬೆಂಗಳೂರು, ಬುಧವಾರ, ಸೆಪ್ಟೆಂಬರ್ ೩ , ೨೦೧೪ (ಭಾದ್ರಪದ ೧೨ , ಶಕ ವರ್ಷ ೧೯೩೬) | ನಂ . ೫೪೫ 
Part - IV - A | Bangalore, Wednesday , September 3 , 2014 ( Bhadrapada 12 , Shaka Varsha 19361 No. 545 

HIGH COURT OF KARNATAKA 

NOTIFICATION 

NO. HCE 1004 /2014 DATED 3RD SEPTEMBER 2014 
THE HIGH COURT OF KARNATAKA SERVICE (CONDITIONS OF SERVICE AND RECRUITMENT) 

( III AMENDEMENT) RULES, 2014 
In exercise of powers conferred by Article 229 (1) and (2) of the Constitution of India, read with Rules 7 and 8 of the High Court of 
Karnataka Service ( Conditions of Service and Recruitment) Rules , 1973 and all other powers enabling thereunto , Hon ble the Chief Justice makes the 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


9226 


following rules to amend the High Court of Karnataka Service (Conditions of Service and Recruitment ) Rules, 1973, (hereinafter referred to as the 
“ Principal Rules” ). 


Title and Commencement: (1 ) These Rules may be called as the High Court Service (Conditions of Service and Recruitment) (III 
Amendment) Rules, 2014 . 


( 2) They shall come into force on the date of publication in the Karnataka Gazette . 

The following proviso shall be inserted to Rule 7 of the Principal Rules (Under Part- II i.e. Strength , Appointment and conditions of 
service ) after Note 2 : 

“ Provided further that reservation to Local persons as defined in the Karnataka Public Employment 
( Reservation in appointment for Hyderabad - Karnataka Region ) Order , 2013 shall be provided in Direct Recruitment and 
Promotion to such extent as determined in terms of the Karnataka Public Employment (Reservation in appointment for 
Hyderabad -Karnataka Region ) Order, 2013 and Notifications / Government orders / Official Memorandum etc . issued from 
time to time thereon under the said order. ” 


BY ORDER OF THE HON BLE CHIEF JUSTICE , 


B . A . PATIL 
REGISTRAR GENERAL 


ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV- A ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೪, ೨೦೧೪ ( ಭಾದ್ರಪದ ೧೩ , ಶಕ ವರ್ಷ ೧೯೩೬) | ನಂ . ೫೪೬ 
Part - IV - A Bangalore , Thursday , September 4 , 2014 (Bhadrapada 13 , Shaka Varsha 1936 ) No . 546 


PERSONNEL AND ADMINISTRATIVE REFORMS SECRETARIAT 


NOTIFICATION 
No. DPAR 15 PRB 2014 , Bangalore , Dated : 26th August 2014 
The Warrant of appointment of Sri. Vajubhai Rudabhai Vala , to be the Governor of Karnataka is published here 
under for general information . 


By Order and in the name of the President of India , 


S . K . VENKATESHA 
Under Secretary to Government (I / c ), 

DPAR (Political) 


By virtue of the power vested in me by article 155 of the Constitution of India , I, Pranab Mukherjee, President of 
India , hereby appoint Shri Vajubhai Rudabhai Vala, to be the Governor of Karnataka with effect from the date he assumes 
charge of his office . 

Given at Rashtrapati Bhavan , New Delhi, this twenty - sixth day of August in the year two thousand fourteen 
( 4th Bhadrapada, 1936 Saka ), in the sixty - fifth year of the Republic of India . 


PRANAB MUKHERJEE 

President of India 


ಐಶೇಷ ರಾಜ್ಯ ಪತ್ರಿಕೆ 


vod - IV -A 
Part - IV - A 


30. 886 
No . 549 


2300etadi , BOTWO , 2000s 2 , 9008 (@ dad 08 , 37 OF26 ) 
Bangalore , Friday , September 5 , 2014 (Bhadrapada 14 , Shaka Varsha 1936 ) 
FOREST, ENVIRONMENT AND ECOLOGY SECRETARIAT 

CORRIGENDUM 
No . FEE 188 FAF 2014 , Bangalore , Dated : 04 -09 -2014 


In exercise of the powers conferred by Section 4 of the Karnataka Forest Act, 1963 the Government of Karnataka 
had notified “ Janeeru Block ” in Chikkanayakanahalli Taluk , Tumkur District vide Notification No : AHFF 205 FAF 88 dated 
4th August 1994 which was published in Karnataka State Gazette on 31st October 1996 . On verification , it has been 
found that the SCHEDULE mentioned in the said Notification is not in conformity with the boundary description . Hence , 


೨೬೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


in continuation of the above said Notification , for the Schedule mentioned at Notification 
No. AHFF 205 FAF 88 dated 04 -08 -1994 published in Gazette dated 31- 10 - 1996 the following shall be substituted : 


SCHEDULE 


Name of the District 


Tumkur 


Name of the Taluk 


: 


Chickanayakanahalli 


Name of the Hobli, Village & Sy.Nos 


Hobli : Kasaba 


Village 


Sy .Nos 


Hosahalli 


53 ,54, 55,56,57,58,59,60, 61 , 62, 63, 64, 65 , 66, 67 ,68, 69, 70, 71, 72 , 73, 
74, 75 , 76, 77, 79, 80, 81 , 82, 86 , 87, 89 ,90,91, 96, 98 & 119 


Gollarahalli 


10 ,11, 12 & 13 


Honnebagi 


( 127,128, 129,130 ,131,132, 133 & 134 


Hobli : Shettikere 


Village 


Sy.Nos 


Bullenahalli 


1 , 2 ,3 , 4 ,5 , 6, 7, 8, 9 , 10, 11 ,12 ,13,14,15,22,44,45 & 46 


Manchikatte 


16,36,37, 43, 44, 45 , 46 & 50 


Bagganahalli 


62,64, 65,66, 67,68,69,70, 71 ,72, 73,92,93, 94, 95 ,112,113,127 & 128 


Sondenahalli 


18,19,20,21,22, 67,122, 123 & 124 


1 ) 


Area 

: 3817 -32 ( A- G) OR 1545.04 ( Ha.) 
Nameof the Block 

: Janeeru 
“ Janeeru Village ” mentioned in para - 1. is replaced herewith by “Hosahalli, Gollarahalli, Honnebagi , 
Bullenahalli, Manchikatte , Bagganahalli & Sondenahalli Villages ” . 
The bearings mentioned in the notification are with respect to the Geographical West. 


2 ) 


By Order and in the name of the Governor of Karnataka 


S . P . PATIL 
Under Secretary to Government 
Forest, Environment and Ecology Department 


ಏಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಶುಕ್ರವಾರ, ಸೆಪ್ಟೆಂಬರ್ ೫ , ೨೦೧೪ ( ಭಾದ್ರಪದ ೧೪, ಶಕ ವರ್ಷ ೧೯೩೬ ) || ನಂ . ೫೫೦ 
Part - IV - A Bangalore , Friday , September 5 , 2014 (Bhadrapada 14 , Shaka Varsha 1936 ) No. 550 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 09 ಶಾಸನ 2012, ಬೆಂಗಳೂರು, ದಿನಾಂಕ: 05 - 09 - 2014 
The Karnataka Home Guards (Amendment) Bill , 2014 ಕ್ಕೆ 2014ರ ಸೆಪ್ಟೆಂಬರ್ ತಿಂಗಳ ಎರಡನೇ ದಿನಾಂಕದಂದು ರಾಜ್ಯಪಾಲರ 
ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:30 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 

KARNATAKA ACT NO 30 OF 2014 


(First Published in the Karnataka Gazette Extra -ordinary on the Fifth day of September, 2014 ) 


ವಿಶೇಷ ರಾಜ್ಯ ಪತ್ರಿಕೆ 


೨೬೮೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 
THE KARNATAKA HOME GUARDS (AMENDMENT) ACT, 2014 


(Received the assent of the Governor on the second day of September, 2014 ) 


An Act further to amend the Karnataka HomeGuards Act, 1962. 


Whereas it is expedient further to amend the Karnataka Home Guards Act, 1962 (Karnataka Act 35 of 1962) for 
the purposes hereinafter appearing; 


Be it enacted by the Karnataka State Legislature in the Sixty fifth year of the Republic of India as follows: 


1 . Short title and commencement.- (1) This Act may be called the Karnataka Home Guards (Amendment) Act, 


2014 . 


(2 ) It shall come into force at once . 


2 . Amendment of section 3 .- In the Karnataka Home Guards Act, 1962 (Karnataka Act 35 of 1962), in section 
3 , in sub -section (2A ), for clauses (a ) to (c), the following shall be substituted , namely : 


“ (a ) 


Secretary (PCAS) to Government, - Chairman 


The Principal Secretary (PCAS) / 
Home Department 


Director General of Police and Commandant General, Home Guards - Member 
and Director , Civil Defence 
Inspector General of Police and Additional Commandant General , - Member 
Home Guards and Additional Director , Civil Defence 
Deputy Commandant General, Home Guards and Deputy Director, -Member Secretary 
Civil Defence 


By Order and in the name of the Governor of Karnataka , 


S . B . GUNJIGAVI 

Secretary to Government 
Department of Parliamentary Affairs 


ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV -A | ಬೆಂಗಳೂರು, ಶನಿವಾರ, ಸೆಪ್ಟೆಂಬರ್ ೬ , ೨೦೧೪ ( ಭಾದ್ರಪದ ೧೫ , ಶಕ ವರ್ಷ ೧೯೩೬ ) ನಂ . ೫೫೧ 
Part - IV -A Bangalore, Saturday , September 6 , 2014 (Bhadrapada 15 , Shaka Varsha 1936 No. 551 

CHIEF MINISTER S SECRETARIAT 

NOTIFICATION 
No . CM / 391/RTI/ 2013 , Bangalore, Dated : 02 -09 -2014 
The Names , Designations and Other Particulars of the 

Public Information Officer : 
APPELLATE AUTHORITY 

B . Heera Naik , K . A . S . 
Private Secretary to Chief Minister 
And Ex -Officio Special Secretary to Government 
Room No . 323 / B , III Floor , Vidhana Soudha, Bangalore - 560001 
Ph : No. 22253414 


PUBLIC INFORMATION OFFICER 


1. 


Sri M .C . Nagaraj 
Special Officer to Chief Minister 
Room No. 235 , II Floor, Vidhana Soudha , Bangalore - 560001 
Ph : No: 22033424 


R .N .I. No.KARBIL/2001/47147 POSTAL REGN. No . RNP /KA/BGS/2202 /2014- 16 
Licensed to post without prepayment WPP No . 297 


೨೬೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ASSISTANT PUBLIC INFORMATION OFFICER 
2 . Sri C .V . Haridasan 

Senior Assistant 
Room No . 235 / A , II Floor, Vidhana Soudha, Bangalore- 560001 
Ph : No . 22033856, Mobile: 9844089283 
E -Mail : haridas .kgs @ Gmail. com 


K . R . SRINIVAS 
Secretary to Chief Minister 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - V | ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೪ , ೨೦೧೪ (ಭಾದ್ರಪದ ೧೩ , ಶಕ ವರ್ಷ ೧೯೩೬ ) | ನಂ . ೫೪೭ 
Part - v Bangalore , Thursday , September 4 , 2014 (Bhadrapada 13 , Shaka Varsha 1936 ) No . 547 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಒಇ 199 ಹೊಸ 2014, ಬೆಂಗಳೂರು, ದಿನಾಂಕ: 04 - 09 - 2014 

ಪೊಲೀಸ್ ಇಲಾಖೆ 

CRESIP -2014 

(ISO : 9001- 2008 ಪ್ರಮಾಣಿತ ನೇಮಕಾತಿ ಪ್ರಕ್ರಿಯೆ ) 
ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್ (ಸಿವಿಲ್ ) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ - ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ) 

( ಸಿಎಆರ್ / ಡಿಎಆರ್ ) ಹುದ್ದೆಗಳ ನೇಮಕಾತಿ 
ಅಧಿಸೂಚನೆ ಸಂಖ್ಯೆ . 34 /ನೇಮಕಾತಿ -2/ 2014 - 15 , ದಿನಾಂಕ: 2ನೇ ಸೆಪ್ಟೆಂಬರ್ 2014 
ವಿಷಯ : ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ ) ( ಪುರುಷ & ಮಹಿಳಾ ) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ 

ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್/ ಡಿಎಆರ್) ( ಪುರುಷ) ಹಾಗೂ ಸೇವೆಯಲ್ಲಿರುವವರು ಒಳಗೊಂಡಂತೆ 
ಖಾಲಿ ಹುದ್ದೆಗಳ ನೇರ ನೇಮಕಾತಿ ಕುರಿತು. 


ಕರ್ನಾಟಕ ರಾಜ್ಯದ, ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಸಬ್ - ಇನ್ಸ್ಪೆಕ್ಟರ್ (ಸಿವಿಲ್) ( ಪುರುಷ ಮತ್ತು ಮಹಿಳಾ), ಸಶಸ್ತ 
ಮೀಸಲು ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್‌ ( ಆರ್‌ಎಸ್‌ಐ) ( ಸಿಎಆರ್/ ಡಿಎಆರ್) ( ಪುರುಷ) ಹಾಗೂ ಸೇವೆಯಲ್ಲಿರುವವರು ಒಳಗೊಂಡಂತೆ ಹುದ್ದೆಗಳ ನೇರ 
ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ನೌಕರರ ಸೇವೆಗಳು ಸೇರಿದಂತೆ (ನೇಮಕಾತಿ) ನಿಯಮ 2004 ಮತ್ತು ಅದರ ( ತಿರ 
2009 , ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ಸೇವೆಗಳನ್ನು ಒಳಗೊಂಡ (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು 2014 , ಕರ್ನಾಟಕ ಸಾರ್ವಜನಿಕ 
ಉದ್ಯೋಗ 
( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013, ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ 
ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) ನಿಯಮಗಳು, 2013, ಕರ್ನಾಟಕ ನಾಗರಿಕ ಸೇವೆಗಳು (ಸಾಮಾನ್ಯ 
ನೇಮಕಾತಿ) ನಿಯಮಾವಳಿ 1977 ಹಾಗೂ ಮೇಲೆ ತಿಳಿಯಪಡಿಸಿದ ನಿಯಮಗಳಿಗೆ ಕಾಲಕಾಲಕ್ಕೆ ಆಗುವ ತಿದ್ದುಪಡಿಗಳ ಅನುಸಾರ ಈ ಅಧಿಸೂಚನೆಯನ್ನು 
ಪ್ರಕಟಿಸುತ್ತ ಅರ್ಹ ಅಭ್ಯರ್ಥಿಗಳಿಂದ ಆನ್ -ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಆನ್ - ಲೈನ್ ( On -line) (ಎಲೆಕ್ಟ್ರಾನಿಕ್ ಮಾರ್ಗ ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 
ವಿಶೇಷಸೂಚನೆಗಳು : 
ಎ ) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) (ಸಿಎಆರ್ / ಡಿಎಆರ್ ) ಹುದ್ದೆಗಳ ಆಯ್ಕೆಗೆ 
ಒಂದೇ ಅರ್ಜಿಯನ್ನು ಆಹ್ವಾನಿಸಲಾಗಿರುವುದರಿಂದ ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸುವಾಗ ತಾನು ಆಯ್ಕೆ ಬಯಸಿ ಅರ್ಜಿ ಸಲ್ಲಿಸುವ ಹುದ್ದೆ/ ಹುದ್ದೆಗಳನ್ನು 
ನಮೂದಿಸಬೇಕು. ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸಿರುವ ಹುದ್ದೆ/ ಹುದ್ದೆಗಳನ್ನು ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. ಆದ್ದರಿಂದ ಅಭ್ಯರ್ಥಿಯು ಅರ್ಜಿ 
ಸಲ್ಲಿಸುವಾಗ ಹುದ್ದೆ / ಹುದ್ದೆಗಳನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. 

( ೨೬೮೩ ) 


ಇ ) 


ಇದರ 


೨೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಉದಾ: ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಪಿಎಸ್‌ಐ ( ಸಿವಿಲ್ ) ಹುದ್ದೆಯನ್ನು ಮಾತ್ರ ನಮೂದಿಸಿದ್ದರೆ ಸದರಿ ಅಭ್ಯರ್ಥಿಯನ್ನು ಪಿಎಸ್‌ಐ (ಸಿವಿಲ್) 
ಹುದ್ದೆಯ ಆಯ್ಕೆಗೆ ಮಾತ್ರ ಪರಿಗಣಿಸಲಾಗುವುದು ಅಥವಾ ಅಭ್ಯರ್ಥಿಯು ಅರ್ಜಿಯಲ್ಲಿ ಪಿಎಸ್‌ಐ ( ಸಿವಿಲ್ ) ಮತ್ತು ಆರ್‌ಎಸ್‌ಐ ಹುದ್ದೆಗಳನ್ನು ನಮೂದಿಸಿದ್ದರೆ 
ಸದರಿ ಅಭ್ಯರ್ಥಿಯನ್ನು ಪಿಎಸ್‌ಐ (ಸಿವಿಲ್ ) ಮತ್ತು ಆರ್ ಎಸ್‌ಐ ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದು. ಅಭ್ಯರ್ಥಿಯು ತನ್ನ ಆಯ್ಕೆಯ ಆಧ್ಯತೆಯನ್ನು 

ಡಿದಲ್ಲಿ ಅವರ ಆಯ್ಕೆಯನ್ನು ಮೊದಲು ಪಿಎಸ್‌ಐ ( ಸಿವಿಲ್ ) ಹುದ್ದೆಗೆ ಪರಿಗಣಿಸಲಾಗುವುದು. ಅದೇ ರೀತಿ 
ಆರ್ ಎಸ್‌ಐ ( ಸಿಎಆರ್ / ಡಿಎಆರ್ ) ಹುದ್ದೆಗೆ ಮೊದಲ ಆಧ್ಯತೆ ನೀಡಿದ್ದರೆ ಅವರನ್ನು ಆರ್‌ಎಸ್‌ಐ ( ಸಿಎಆರ್ / ಡಿಎಆರ್ ) ಹುದ್ದೆಯ ಆಯ್ಕೆಗೆ ಮೊದಲ 
ಆಧ್ಯತೆಯಲ್ಲಿ ಪರಿಗಣಿಸಲಾಗುವುದು. ಮಹಿಳಾ ಅಭ್ಯರ್ಥಿಗಳು ಆರ್‌ಎಸ್‌ಐ ( ಸಿಎಆರ್ / ಡಿಎಆರ್ ) ಹುದ್ದೆಯ ಆಯ್ಕೆಗೆ ಆಧ್ಯತೆ ನೀಡಲು ಬರುವುದಿಲ್ಲ. ಆದರೆ 
ಮಹಿಳಾ ಅಭ್ಯರ್ಥಿಗಳು ಪಿಎಸ್‌ಐ (ಸಿವಿಲ್) ಮಹಿಳಾ ಹುದ್ದೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. 
ಬಿ ) ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸುವಾಗ ತಾನು ಕರ್ತವ್ಯ ನಿರ್ವಹಿಸಲು ಬಯಸುವ ಘಟಕಗಳನ್ನು ಆಧ್ಯತೆಯನುಸಾರ ಅರ್ಜಿಯಲ್ಲಿ ನಮೂದಿಸಬೇಕು. 

ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸಿರುವ ಘಟಕಗಳ ಆಧ್ಯತೆಯನ್ನು ಆಧಾರವಾಗಿಟ್ಟುಕೊಂಡು ಹಾಗೂ ನಿಯಮಾನುಸಾರ ಮೆರಿಟ್ ಮತ್ತು ಮೀಸಲಾತಿ 
ಆಧರಿಸಿ ಘಟಕವನ್ನು ಅಭ್ಯರ್ಥಿಗೆ ಹಂಚಿಕೆ ಮಾಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಯಾವ 
ಹಂತದಲ್ಲಿಯು ಹಂಚಿಕೆಯಾದ ಘಟಕವನ್ನು ಬದಲಾಯಿಸಲು ಅವಕಾಶವಿರುವುದಿಲ್ಲ. ಆದ್ದರಿಂದ ಅಭ್ಯರ್ಥಿಯು ಅರ್ಜಿಯನ್ನು ಭರ್ತಿ ಮಾಡುವ 
ಸಂದರ್ಭದಲ್ಲಿ ಅನುಬಂಧ- ಎ ರಲ್ಲಿ ನೀಡಲಾಗಿರುವ ಘಟಕಗಳ ಪ್ರತ್ಯೇಕ ವರ್ಗಿಕರಣಗಳನ್ನು ಗಮನಿಸಬೇಕಾಗಿರುತ್ತದೆ. ಇದಲ್ಲದೆ ಅಭ್ಯರ್ಥಿಗಳನ್ನು 
ಘಟಕಗಳಿಗೆ ಹಂಚಿಕೆ ಮಾಡುವ ಹಕ್ಕನ್ನು ನೇಮಕಾತಿ ಸಮಿತಿಯು ಕಾಯ್ದಿರಿಸಿಕೊಂಡಿರುತ್ತದೆ. 
ಹೈದರಾಬಾದ್ - ಕರ್ನಾಟಕ ಮೀಸಲಾತಿಗೊಳಪಡುವ ಖಾಲಿ ಹುದ್ದೆಗಳ ವರ್ಗಿಕರಣವನ್ನು ಪ್ರತ್ಯೇಕವಾಗಿ ನೀಡಲಾಗಿರುತ್ತದೆ. ಹೀಗಾಗಿ ಹೈದರಾಬಾದ್ 
ಕರ್ನಾಟಕ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸದರಿ ಮೀಸಲಾತಿಯಡಿ ಮೀಸಲಿರಿಸಲಾಗಿರುವ ಹುದ್ದೆಗಳ ಆಯ್ಕೆಗೆ ಮಾತ್ರ 
ಅರ್ಹರಿರುತ್ತಾರೆ. ಆದ್ದರಿಂದ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳನ್ನು ನೇರ ನೇಮಕಾತಿಯಡಿ ಮೀಸಲಿರಿಸಲಾಗಿರುವ ಇತರೆ 
ಖಾಲಿ ಹುದ್ದೆಗಳಿಗೆ ಪರಿಗಣಿಸಲಾಗುವುದಿಲ್ಲ. ಸದರಿಯವರುಗಳನ್ನು ಹೈದರಾಬಾದ್ - ಕರ್ನಾಟಕ ಮೀಸಲಾತಿಯಡಿ ಮೀಸಲಿರಿಸಲಾಗಿರುವ ಹುದ್ದೆಗಳ 

ಆಯ್ಕೆಗೆ ಮಾತ್ರ ಪರಿಗಣಿಸಲಾಗುವುದು. 
ಡಿ) ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳು ಹೈದರಾಬಾದ್ - ಕರ್ನಾಟಕ ಮೀಸಲಾತಿಯಡಿ ಮೀಸಲಿರಿಸಿರುವ ಹುದ್ದೆಗಳಿಗೆ ಅರ್ಜಿ 

ಸಲ್ಲಿಸಲು ಇಚ್ಚಿಸದಿದ್ದಲ್ಲಿ, ಇತರೆ ಖಾಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. 
ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳು ಏಕ ಕಾಲದಲ್ಲಿ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಇರುವ ಮತ್ತು 

ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಹೊಂದಿರದ ಎರಡೂ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವಂತಿಲ್ಲ. 
ಎಫ್) ಹೈದರಾಬಾದ್- ಕರ್ನಾಟಕ ಮೀಸಲಾತಿ ಹೊಂದಿರದ ಅಭ್ಯರ್ಥಿಗಳು ಹೈದರಾಬಾದ್ - ಕರ್ನಾಟಕ ಮೀಸಲಾತಿಯಡಿ ಮೀಸಲಿರಿಸಲಾಗಿರುವ ಹುದ್ದೆಗಳಿಗೆ 

ಅರ್ಜಿ ಸಲ್ಲಿಸುವಂತಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಮೇಲ್ಕಂಡ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. 
ಜಿ) ಯಾವುದೇ ಹಂತದಲ್ಲಿಯು ಅಭ್ಯರ್ಥಿಯು ಅರ್ಜಿಯಲ್ಲಿಕೋರಿರುವ ಮೀಸಲಾತಿಗಳ ಬದಲಾವಣೆಗೆ ಅವಕಾಶವಿರ 
ಹೆಚ್ ) ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸಿರುವ ಮಾಹಿತಿ/ ಅಂಶಗಳು | ಮೀಸಲಾತಿಗಳನ್ನು ಆಧರಿಸಿ ನೇಮಕಾತಿ ಪ್ರಕ್ರಿಯೆಗೆ ಅವಕಾಶ ಕಲ್ಪಿಸಿರುವುದರಿಂದ 
ಈ ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ಯಾವುದೇ ಮೀಸಲಾತಿ ಬದಲಾವಣೆ ಕೋರಿ ಸಲ್ಲಿಸುವ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ. 
2 . ಶುಲ್ಕ : 
ಪೊಲೀಸ್ ಸಬ್ -ಇನ್ಸ್ಪೆಕ್ಟರ್ ( ಸಿವಿಲ್) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್/ ಡಿಎಆರ್ ) ಹುದ್ದೆಗಳಿಗೆ ಅರ್ಜಿ 
ಸಲ್ಲಿಸುವ ಅಭ್ಯರ್ಥಿಗಳಿಗೆ: 
ಸಾಮಾನ್ಯ ವರ್ಗ, ಪ್ರವರ್ಗ 2( ಎ), 2( ಬಿ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ 

7250/ 
| ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 

1.100 / 
1) ನಿಗದಿತ ಶುಲ್ಕವನ್ನು ಎಸ್‌ಬಿಎಂ/ ಎಸ್‌ಬಿಹೆಚ್ ಬ್ಯಾಂಕಿನ ಯಾವುದಾದರೂ ಶಾಖೆಗಳಲ್ಲಿ ಬ್ಯಾಂಕಿನ ವೇಳೆಯಲ್ಲಿ ಚಲನ್ ನೀಡಿ ಹಣ 

ಪಾವತಿಸಬಹುದು. 
2) ಇಲಾಖೆಯ ಅಧಿಕೃತ ವೆಬ್‌ಸೈಟ್ www .ksp . gov .in ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂ 

ನೀಡದೆ ಆನ್ - ಲೈನ್‌ನಲ್ಲಿ ಲಭ್ಯವಿರುವ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 
ಟಿಪ್ಪಣಿ: ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ನೇಮಕಾತಿ 
ಸಮಿತಿಯು ನಡೆಸುವ ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಮೇಲಿನ ಕಾಲಂಗಳಲ್ಲಿ ನಮೂದಿಸಿದಂತೆ 
ಅಭ್ಯರ್ಥಿಗೆ ಅನ್ವಯಿಸುವ ಒಟ್ಟು ಪರೀಕ್ಷಾ ಶುಲ್ಕವನ್ನು ನಗದು ರೂಪದಲ್ಲಿ ಚಲನ್ ನೊಂದಿಗೆ ಮಾತ್ರ ಪಾವತಿಸತಕ್ಕದ್ದು . ಡಿಡಿ, ಪೋಸ್ಟಲ್ ಆರ್ಡರ್, ಮನಿ 
ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
3, ಆನ್ - ಲೈನ್ ( On -line) ಮುಖಾಂತರ ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ಪಾವತಿಸುವ ವಿಧಾನ : 

ಅರ್ಜಿದಾರ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಇಲಾಖೆಯ ಅಧಿಕೃತ ವೆಬ್‌ಸೈಟ್ www . ksp . gov.in ನಲ್ಲಿ ನೀಡಲಾಗಿರುವ 
ಮಾಹಿತಿಸೂಚಿ / ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿಕೊಂಡು ಭರ್ತಿ ಮಾಡಬೇಕು. ಇಲಾಖೆಯ ಅಧಿಕೃತ ವೆಬ್‌ಸೈಟ್ www .ksp .gov.in ನಲ್ಲಿನ 
Current Recruitment ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೇ ಆನ್ - ಲೈನ್‌ನಲ್ಲಿ 
ಲಭ್ಯವಿರುವ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ದ ಕಾನೂನಿನನ್ವಯ ನೇಮಕಾತಿ 


WV 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


೨೬೮೫ 


ಸಮಿತಿಯು ಸೂಕ್ತ ಕ್ರಮ ಕೈಗೊಳ್ಳುವುದು. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅರ್ಜಿದಾರ ಒಂದು ಬಿಳಿ ಹಾಳೆಯ ಮೇಲೆ ಪಾಸ್‌ಪೋರ್ಟ್ ಅಳತೆಯ 
ಬಣ್ಣದ ಭಾವಚಿತ್ರವನ್ನು ಮತ್ತು ಸಹಿಯನ್ನು ಪ್ರತ್ಯೇಕವಾಗಿ ( Soft Copy - less than 250 KB) ಸ್ಕ್ಯಾನ್ ಮಾಡಿಟ್ಟುಕೊಂಡಿರಬೇಕು. ನಂತರ 
ಅರ್ಜಿದಾರನ ಹೆಸರು, ಜಾತಿ, ಪ್ರವರ್ಗ , ಮೀಸಲಾತಿಗಳ ವಿವರ, ಹುಟ್ಟಿದ ದಿನಾಂಕ, ವಿದ್ಯಾರ್ಹತೆ ಮತ್ತು ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡಿ 
ಕೊನೆಯದಾಗಿ ಸ್ಕ್ಯಾನ್ ಮಾಡಿಟ್ಟುಕೊಂಡಿರುವ ಭಾವಚಿತ್ರ ಮತ್ತು ಸಹಿಯನ್ನು ಕಂಪ್ಯೂಟರ್ ಮುಖೇನ ಅಪ್‌ಲೋಡ್ ( Upload) ಮಾಡಬೇಕು. 
ಇಲ್ಲವಾದಲ್ಲಿ ಅಂತಹ ಅರ್ಜಿದಾರರು ಆನ್‌ಲೈನ್‌ನಲ್ಲಿ ಅರ್ಜಿಯನ್ನು ತುಂಬಿ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ. ಅರ್ಜಿದಾರ ನೀಡಿರುವ ವಿವರಗಳು 
ಎಲ್ಲಾ ರೀತಿಯಿಂದಲೂ ಸಮರ್ಪಕವಾಗಿದ್ದಲ್ಲಿ ಮಾತ್ರ ಚಲನ್ ಮುದ್ರಿಸಬಹುದು. ಚಲನ್ ಮುದ್ರಿಸಲು ಜನರೇಟ್ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ 
ಪ್ರತಿ ( Triplicate) ಬ್ಯಾಂಕ್ ಚಲನ್ ಸೃಜನೆಯಾಗುತ್ತದೆ. ಆ ಚಲನ್‌ನಲ್ಲಿ ಅರ್ಜಿಯ ಸಂಖ್ಯೆಯೊಂದಿಗೆ, ಆಯ್ಕೆ ಮಾಡಿರುವ ಘಟಕ , ನಿಮ್ಮ ಭಾವಚಿತ್ರ, 
ಪ್ರವರ್ಗ, ಮೀಸಲಾತಿಗಳ ವಿವರ ಮತ್ತು ಪಾವತಿಸಬೇಕಾಗಿರುವ ನಿಗದಿತ ಶುಲ್ಕಗಳ ವಿವರಗಳು ಇರುತ್ತವೆ. ಆ ಚಲನ್ ಪ್ರತಿಯನ್ನು ಮುದ್ರಿಸಿ/ ಪ್ರಿಂಟ್ 
ಮಾಡಿಕೊಳ್ಳತಕ್ಕದ್ದು. 

ನಂತರ ಅರ್ಜಿದಾರ ಮುದ್ರಿಸಿಕೊಳ್ಳಲಾದ ಚಲನ್‌ನಲ್ಲಿ ನಮೂದಾಗಿರುವ ಒಟ್ಟು ಶುಲ್ಕವನ್ನು ನಗದು ರೂಪದಲ್ಲಿಯೇ ಎಸ್. ಬಿ . ಎಂ ಅಥವಾ 
ಎಸ್. ಬಿ.ಹೆಚ್‌ನ ಅಧಿಕೃತ ಬ್ಯಾಂಕ್ ಶಾಖೆಗಳಲ್ಲಿ ಪಾವತಿಸಬೇಕು. ಶುಲ್ಕ ಪಾವತಿಸಿದ ನಂತರ ಚಲನ್‌ನ ಅಭ್ಯರ್ಥಿ ಪ್ರತಿ ಯನ್ನು ಇಟ್ಟುಕೊಂಡಿರತಕ್ಕದು. 

ಅಭ್ಯರ್ಥಿಯು ಶುಲ್ಕ ಪಾವತಿಸಿದ ಎರಡು ದಿನಗಳ ನಂತರ ಪುನಃ ಇಲಾಖೆಯ ಅಧಿಕೃತ ವೆಬ್‌ಸೈಟ್ www . ksp .gov.in ನಲ್ಲಿ My 
Application ನ್ನು ಕ್ಲಿಕ್ ಮಾಡಿ, ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಿದ ನಂತರ ಅರ್ಜಿ ತೆರೆಯುತ್ತದೆ ಹಾಗೂ ಅಭ್ಯರ್ಥಿಯು ಭರ್ತಿ 
ಮಾಡಿರುವ ಎಲ್ಲಾ ವಿವರಗಳನ್ನು ಒಳಗೊಂಡಂತೆ ಅರ್ಜಿಯು ಸೃಜನೆಯಾಗುತ್ತದೆ, ಸದರಿ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ಮಾಡಿಟ್ಟುಕೊಳ್ಳತಕ್ಕದ್ದು, ಅರ್ಜಿ 
ಪ್ರತಿ ಮತ್ತು ಅರ್ಜಿ ಸಂಖ್ಯೆಯು ಮುಂದಿನ ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. 
ಪ್ರಮುಖ ದಿನಾಂಕಗಳ ಮಾಹಿತಿ: 

ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 08.09 .2014 , ಬೆಳಿಗ್ಗೆ 10 .00 ಗಂಟೆಗೆ 
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 07.10.2014, ಸಂಜೆ 06.00 ಗಂಟೆಗೆ 

ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಕಛೇರಿ ವೇಳೆಯಲ್ಲಿ ಪಾವತಿಸಲು ಕೊನೆಯ ದಿನಾಂಕ : 09.10.2014 . 
ಸೂಚನೆ: 

ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ನಿಗದಿತ ದಿನಾಂಕದೊಳಗೆ ಭರ್ತಿ ಮಾಡಿ ಸಲ್ಲಿಸಿರುವಂತ 

ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 
• ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ಧ ಕಾನೂನಿನನ್ವಯ ನೇಮಕಾತಿ ಸಮಿತಿಯು ಸೂಕ್ತ ಕ್ರಮ ಕೈಗೊಳ್ಳುವುದು . 

ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ( Help line) 080 - 22943346 
ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. ಹಾಗೂ ತಾಂತ್ರಿಕ ತೊಂದರೆ ಎದುರಾದಲ್ಲಿ ಅದನ್ನು ಸ್ಥಗಿತಗೊಳಿಸಿ 

ಮತ್ತೊಮ್ಮೆ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಲು ತಿಳಿಸಲಾಗಿದೆ. 
3.3 ಈ ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು, ಅವಶ್ಯಕತೆ ಹಾಗೂ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆ 
ಮಾಡಲಾಗುವುದು. 
1) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್ ) ( ಪುರುಷ ಮತ್ತು ಮಹಿಳಾ) ಖಾಲಿ ಹುದ್ದೆಗಳ ವಿವರ: 
ಎ) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್) ಪುರುಷ 

- - 152 
ಬಿ) ಮಹಿಳಾ ಪೊಲೀಸ್ ಸಬ್ಇನ್ಸ್‌ಪೆಕ್ಟರ್ (ಸಿವಿಲ್ ) 

- 43 
ಸಿ) ಪೋಲೀಸ್ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್) ಸೇವೆಯಲ್ಲಿರುವವರಿಗೆ - 20 

ಒಟ್ಟು = 215 


ಹೈದರಾಬಾದ್ - ಕರ್ನಾಟಕ ಮೀಸಲಾತಿಗೊಳಪಡುವ ಬೆಂಗಳೂರು ನಗರದಲ್ಲಿನ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ( ಪುರುಷ ಮತ್ತು ಮಹಿಳಾ) 
( ಸ್ಥಳೀಯ) ಖಾಲಿ ಹುದ್ದೆಗಳ ವಿವರ 
ಎ) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್) ಪುರುಷ 

- 11 
ಬಿ) ಮಹಿಳಾ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) 
ಸಿ) ಪೋಲೀಸ್ ಸಬ್‌ಇನ್ಸ್‌ಪೆಕ್ಟರ್ (ಸಿವಿಲ್) ಸೇವೆಯಲ್ಲಿರುವವರಿಗೆ 

ಒಟ್ಟು = 15 


- 


03 


- 


01 


೨೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದಲ್ಲಿನ ಹೈ -ಕ ಮೀಸಲಾತಿಗೊಳಪಡುವ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ( ಪುರುಷ ಮತ್ತು ಮಹಿಳಾ) 

( ಸ್ಥಳೀಯ) ಖಾಲಿ ಹುದ್ದೆಗಳ ವಿವರ 
ಎ) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ (ಸಿವಿಲ್) ಪುರುಷ 

- 02 
ಬಿ) ಮಹಿಳಾ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) 

- 01 
ಒಟ್ಟು = 03 | 


2) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್) ( ಪುರುಷ) ಖಾಲಿ ಹುದ್ದೆಗಳ ವಿವರ : 
ಅ) ಸಶಸ್ತ್ರ ಮೀಸಲು ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಪುರುಷ) 

- 45 
ಆ) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್‌ ಸೇವೆಯಲ್ಲಿರುವವರಿಗೆ - 03 

ಒಟ್ಟು = 48 
ಹೈದರಾಬಾದ್ - ಕರ್ನಾಟಕ ಪ್ರದೇಶದಲ್ಲಿನ ಹೈ -ಕ ಮೀಸಲಾತಿಗೊಳಪಡುವ ( ಸ್ಥಳೀಯ) ಹುದ್ದೆಗಳ ವಿವರ 
ಸಶಸ್ತ್ರ ಮೀಸಲು ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್‌ ( ಪುರುಷ) 

- 03 

ಒಟ್ಟು = 03 
ಹೈದರಾಬಾದ್ - ಕರ್ನಾಟಕ ಮೀಸಲಾತಿಗೊಳಪಡುವ ಬೆಂಗಳೂರು ನಗರದಲ್ಲಿನ ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಪುರುಷ) 
( ಸ್ಥಳೀಯ): 
ಸಶಸ್ತ್ರ ಮೀಸಲು ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್‌ ( ಪುರುಷ) 

- 01 

ಒಟ್ಟು = 01 
3.4 ಆಯುಕ್ತರ ಕಛೇರಿ/ ವಲಯ/ ಘಟಕಗಳ ಕಛೇರಿಗಳಲ್ಲಿ ಮೇಲ್ಕಂಡಂತೆ ಖಾಲಿ ಇರುವ ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್(ಸಿವಿಲ್) ( ಪುರುಷ ಮತ್ತು 

ಮಹಿಳಾ) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್/ ಡಿಎಆರ್‌) ( ಪುರುಷ) ಹಾಗೂ 
ಸೇವೆಯಲ್ಲಿರುವವರಿಗೆ ಪ್ರತ್ಯೇಕವಾದ ವರ್ಗೀಕರಣಗಳನ್ನು ಅನುಬಂಧ- ಎ ರಲ್ಲಿ ಮತ್ತು ಸದರಿ ಒಟ್ಟು ಹುದ್ದೆಗಳ ವರ್ಗಿಕರಣಗಳನ್ನು 

ಅನುಬಂಧ- ಬಿ ರಲ್ಲಿ ನೀಡಲಾಗಿರುತ್ತದೆ. 
4. ಅರ್ಹತಾ ಷರತ್ತುಗಳು : 


ಭಾರತೀಯ ನಾಗರಿಕನಾಗಿರತಕ್ಕದ್ದು. 
ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ 
ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ, ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ 
ನೇಮಕಾತಿಗೆ ಅರ್ಹರಾಗುವುದಿಲ್ಲ . 
ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ 

ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
5. ವಯೋಮಿತಿ : 
1] ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್ ) ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ: 
ಸಾಮಾನ್ಯ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ: 

ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 07 .10 .2014 ಕ್ಕೆ ಅಭ್ಯರ್ಥಿಗೆ ಕನಿಷ್ಠ 21 ವರ್ಷ 
ವಯಸ್ಸಾಗಿರಬೇಕು ಹಾಗೂ ಈ ಕೆಳಕಂಡ ವಯಸ್ಸು ಮೀರಿರಬಾರದು. 
ಅ ) ಪರಿಶಿಷ್ಟ ಜಾತಿ , ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 30 ವರ್ಷಗಳು . 
ಆ) ಇತರೆ ಅಭ್ಯರ್ಥಿಗಳಿಗೆ 28 ವರ್ಷಗಳು . 

ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ, ಸೇವೆಯಿಂದ ತೆಗೆದು ಹಾಕಿದ ಹಾಗೂ ಸೇವಾ ನಿವೃತ್ತಿ ಹೊಂದಿದ ಕಾರಣದಿಂದ 
ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರಿಗೆ ಅವರು ಸೇವೆ ಸಲ್ಲಿಸಿದ ಸೇವಾವಧಿಯ ಜೊತೆಗೆ ಹೆಚ್ಚುವರಿ 03 ವರ್ಷಗಳ 

ರಿಯಾಯಿತಿಯನ್ನು ನೀಡಲಾಗುವುದು. 
2] ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್ ಎಸ್‌ಐ) (ಸಿಎಆರ್ / ಡಿಎಆರ್) ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ: 

ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 07.10. 2014ಕ್ಕೆ ಅಭ್ಯರ್ಥಿಗೆ ಕನಿಷ್ಟ 21 ವರ್ಷ ವಯಸ್ಸಾಗಿರಬೇಕು 
ಹಾಗೂ ಈ ಕೆಳಕಂಡ ವಯಸ್ಸು ಮೀರಿರಬಾರದು. 

ಅ) ಪರಿಶಿಷ್ಟ ಜಾತಿ , ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 28 ವರ್ಷಗಳು. 


* 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೬೮೭ 
ಆ) ಇತರೆ ಅಭ್ಯರ್ಥಿಗಳಿಗೆ 26 ವರ್ಷಗಳು. 
ಇ) ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ, ಸೇವೆಯಿಂದ ತೆಗೆದು ಹಾಕಿದ ಹಾಗೂ ಸೇವಾ ನಿವೃತ್ತಿ ಹೊಂದಿದ ಕಾರಣದಿಂದ 

ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರಿಗೆ ಅವರು ಸೇವೆ ಸಲ್ಲಿಸಿದ ಸೇವಾವಧಿಯ ಜೊತೆಗೆ ಹೆಚ್ಚುವರಿ 03 ವರ್ಷಗಳ 

ರಿಯಾಯಿತಿಯನ್ನು ನೀಡಲಾಗುವುದು. 
ಟಿಪ್ಪಣಿ: ಅಭ್ಯರ್ಥಿಯು ಆರ್‌ಎಸ್‌ಐ ( ಸಿಎಆರ್ / ಡಿಎಆರ್ ) ಹುದ್ದೆಗೆ ನಿಗದಿಪಡಿಸಿರುವ ವಯೋಮಿತಿಗೆ ಒಳಪಟ್ಟಿದ್ದರೆ ಮಾತ್ರ ಆರ್‌ಎಸ್‌ಐ ( ಸಿಎಆರ್ / ಡಿಎಆರ್) 

ಹುದ್ದೆಗೆ ಪರಿಗಣಿಸಲಾಗುವುದು. 
3] ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ - ಇನ್ಸ್ಪೆಕ್ಟರ್ ( ಆರ್ ಎಸ್‌ಐ ) ( ಸಿಎಆರ್ / ಡಿಎಆರ್ ) ಹುದ್ದೆಗಳಿಗೆ ಅರ್ಜಿ 
ಸಲ್ಲಿಸುವ ಸೇವಾನಿರತ ಅಭ್ಯರ್ಥಿಗಳಿಗೆ: 

ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 07.10.2014ಕ್ಕೆ ಅಭ್ಯರ್ಥಿಗೆ ಈ ಕೆಳಕಂಡ ವಯಸ್ಸು 
ಮೀರಿರಬಾರದು. 
ಅ ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು . 
ಆ) ಇತರೆ ಅಭ್ಯರ್ಥಿಗಳಿಗೆ 35 ವರ್ಷಗಳು. 
* ಸೇವಾನಿರತ ಅಭ್ಯರ್ಥಿ: 
ಪೋಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ ಸಹಾಯಕ ಪೊಲೀಸ್ ಸಬ್‌ಇನ್ಸ್‌ಪೆಕ್ಟರ್ / ಹೆಡ್ ಕಾನ್ಸ್‌ಟೇಬಲ್ / ಪೊಲೀಸ್ ಕಾನ್ಸ್‌ಟೇಬಲ್ 

ಆಗಿ ಕನಿಷ್ಟ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ 07.10 . 2014ಕ್ಕೆ ಪೂರ್ಣಗೊಳಿಸಿರಬೇಕು. 
4 ] ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಆರ್ಎಸ್‌ಐ) ( ಸಿಎಆರ್ / ಡಿಎಆರ್ ) ಹುದ್ದೆಗಳಿಗೆ ಅರ್ಜಿ 
ಸಲ್ಲಿಸುವ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ: 

ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ, ಸೇವೆಯಿಂದ ತೆಗೆದುಹಾಕಿದ ಹಾಗೂ ಸೇವಾ ನಿವೃತ್ತಿ ಹೊಂದಿದ ಕಾರಣದಿಂದ 
ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ “ ಅವರು ಸೇವೆ ಸಲ್ಲಿಸಿದ ಅವಧಿ” ಯ ಜೊತೆಗೆ ಹೆಚ್ಚುವರಿ 03 ವರ್ಷಗಳ ರಿಯಾಯಿತಿಗಳನ್ನು 
ನೀಡಲಾಗುವುದು . ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳಲ್ಲಿನ ಪರಿಭಾಷೆಯ ಅರ್ಥ ಹೊಂದಿದೆ. 
ಮಾಜಿ ಸೈನಿಕರ ಬಗ್ಗೆ ವಿವರಣೆ: 
ಮಾಜಿ ಸೈನಿಕ ಎಂದರೆ ಸಶಸ್ತ್ರ ಸೇನೆಗಳಾದ ನಿಯಮಿತ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯಲ್ಲಿ ಯಾವುದೇ ಶ್ರೇಣಿಯಲ್ಲಿ (ಯೋಧ 
ಅಥವಾ ಯೋಧರಲ್ಲದ ಹುದ್ದೆಗಳಲ್ಲಿ) ಸೇವೆ ಸಲ್ಲಿಸಿದ ವ್ಯಕ್ತಿ. ಆದರೆ ಡಿಫೆನ್ಸ್ ಸೆಕ್ಯುರಿಟಿ ಕೋರ್ (Defence Security Corps), ಜನರಲ್ 
ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್ ( General Reserved Engineering Force), ಲೋಕ್ ಸಹಾಯಕ್ ಸೇನಾ (Lok Sahayak Sena) 
ಮತ್ತು ಪ್ಯಾರಾ ಮಿಲಿಟರಿ ಪಡೆ ( Para Military Forces ) ಯಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ: ಮತ್ತು 
( ಅ) ಅಂತಹ ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
( ಆ ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ 
ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಲ್ಲಿ ಬಿಡುಗಡೆಯಾದವನು. 

ಅಥವಾ 
( ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ. 


ಅಥವಾ 


ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ 
ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ 
ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು: 
೧ . ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
೨ . ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 

೩. ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ: ವ್ಯಕ್ತಿಗಳು ಕೇಂದ್ರ ಸಶಸ್ತ್ರಸೇನೆಗಳ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ 

ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 
ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರಿಕ ಸೇವೆ ಅಥವಾ ಹುದ್ದೆಗಳಿಗೆ ನೇಮಕ ಹೊಂದುವಂತಿಲ್ಲ. 


೨೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ii) ಭಾರತ ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ.36034/27/84 - ಸಿಬ್ಬಂದಿ ( ಎಸ್‌ಸಿಟಿ), ದಿನಾಂಕ 02 .05.1985 ರನ್ವಯ ಮಾಜಿ ಸೈನಿಕರು 

ಅವರಿಗೆ ನೀಡಿರುವ ಪ್ರಯೋಜನವಾದ ಪುನರ್ ನೇಮಕವನ್ನು ಉಪಯೋಗಿಸಿಕೊಂಡು ಒಂದು ಬಾರಿ ಸರ್ಕಾರಿ ಹುದ್ದೆಗೆ ಅಯ್ಕೆಯಾದಲ್ಲಿ 
ಅಂತಹ ಮಾಜಿ ಸೈನಿಕರ ಸ್ಥಾನವು ಸರ್ಕಾರಿ ಉದ್ಯೋಗದ ಪುನರ್‌ ನೇಮಕಕ್ಕೆ ರದ್ದಾಗುತ್ತದೆ. ಕರ್ನಾಟಕ ಸರ್ಕಾರದ ಪತ್ರ 
ಸಂಖ್ಯೆ. ಒಇ/90/ ಪೊಸಿಅ/2005, ದಿನಾಂಕ 02 .02 .2006ರ ಪತ್ರದಲ್ಲಿ ದಿನಾಂಕ 02.05.1985ರ ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನದಲ್ಲಿನ 
ಮಾರ್ಗಸೂಚಿಯನ್ವಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿರುತ್ತದೆ. ಈ ವಿಷಯದ ಕುರಿತು ವೃಂದ ಮತ್ತು ನೇಮಕಾತಿ ನಿಯಮವಾದ 
ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ಸೇವೆಗಳು ಸೇರಿದಂತೆ (ನೇಮಕಾತಿ) (ತಿದ್ದುಪಡಿ) ನಿಯಮ , 2009 ರಲ್ಲಿಯೂ ಸಹ ನಿಗದಿಪಡಿಸಲಾಗಿದೆ. 
ಆದ್ದರಿಂದ ಒಂದು ಬಾರಿ ಮಾಜಿ ಸೈನಿಕ ಮೀಸಲಾತಿಯನ್ನು ಉಪಯೋಗಿಸಿ ಸರ್ಕಾರಿ ಹುದ್ದೆಗೆ ಆಯ್ಕೆಯಾದ ಮಾಜಿ ಸೈನಿಕರು ಮತ್ತೊಮ್ಮೆ 
ಸದರಿ ಮೀಸಲಾತಿಯನ್ನು ಕೋರಲು ಬರುವುದಿಲ್ಲ. ಅಂತಹ ಮಾಜಿ ಸೈನಿಕ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು. ( ಈ 
ಕಾರಣದಿಂದ ಮಾಜಿ ಸೈನಿಕರು ಕಡ್ಡಾಯವಾಗಿ ಅರ್ಜಿಯಲ್ಲಿ ನಿಗದಿಪಡಿಸಲಾಗಿರುವ ಕಾಲಂನ್ನು ಭರ್ತಿ ಮಾಡತಕ್ಕದ್ದು ಹಾಗೂ 
ಭೂಸೇನೆ/ ನೌಕಾಸೇನೆ/ ವಾಯು ಸೇನೆಯಲ್ಲಿ ಸೇವೆ ಸಲ್ಲಿಸಿದಷ್ಟು ಅವಧಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು) 
ಈ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕದ ನಂತರ ಯಾವೊಬ್ಬ ಮಾಜಿ ಸೈನಿಕ ಅಭ್ಯರ್ಥಿಯು ಸರ್ಕಾರಿ ನೌಕರಿಯೊಂದಕ್ಕೆ ಮಾಜಿ 
ಸೈನಿಕ ಮೀಸಲಾತಿ ಪಡೆದು ಸೇರಿದರೆ, ಅಂತಹ ಮಾಜಿ ಸೈನಿಕ ತಾನು ನೌಕರಿ ಸೇರಿದ ಬಗ್ಗೆ ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೋಲೀಸ್ | 
ಪೊಲೀಸ್ ಕಮೀಷನರ್ ಕಛೇರಿಗೆ ಮಾಹಿತಿ ನೀಡತಕ್ಕದ್ದು . ಮಾಹಿತಿ ನೀಡದೆ ತದನಂತರ ತಿಳಿದುಬಂದಲ್ಲಿ ಅಂತಹ ಮಾಜಿ ಸೈನಿಕ 
ಅಭ್ಯರ್ಥಿಯ ಅಭ್ಯರ್ಥಿತನವನ್ನು ರದ್ದು ಪಡಿಸಲಾಗುವುದು. ಇಂತಹ ಅಭ್ಯರ್ಥಿಯು ಮಾಜಿ ಸೈನಿಕ ಮೀಸಲಾತಿಗೆ ಅನರ್ಹನಾಗುತ್ತಾನೆ. 
ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳಲ್ಲಿನ ಪರಿಭಾಷೆಯ ಅರ್ಥ ಹೊಂದಿದೆ. 
ಕೆ. ಸಿ.ಎಸ್. ( ಸಾಮಾನ್ಯ ನೇಮಕಾತಿ) ನಿಯಮ 9(1) ರನ್ವಯ ಕೇಂದ್ರ ಸಶಸ್ತಸೇನೆಯಲ್ಲಿ ಸೇವೆ ಸಲ್ಲಿಸುವಾಗ ಹತರಾದ ಅಥವಾ ಶಾಶ್ವತವಾಗಿ 
ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು (ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) 
ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಮಾಜಿ ಸೈನಿಕ ಮಕ್ಕಳಿಗೆ ವಯೋಮಿತಿ ಸಡಿಲಿಕೆ , ಸಹಿಷ್ಣುತೆ ಪರೀಕ್ಷೆ ಹಾಗೂ 
ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಯಾವುದೇ ತರಹದ ವಿನಾಯಿತಿಯನ್ನು ನೀಡಲಾಗುವುದಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿದ್ದ ಕೇಂದ್ರ ಸಶಸ್ತಸೇನೆಯ 
ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು ಸೈನಿಕ ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ 

ಕೊನೆಯ ದಿನಾಂಕದೊಳಗಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಟಿಪ್ಪಣಿ: ಮಾಜಿ ಸೈನಿಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಯಮಾನುಸಾರ ಆ ಮೀಸಲಾತಿಗೆ ಅರ್ಹರೇ ? ಎಂಬುದನ್ನು ಹತ್ತಿರದ ಜಿಲ್ಲಾ ಸೈನಿಕ 
ಬೋರ್ಡ್‌ನಿಂದ ತಿಳಿದುಕೊಂಡು ಮೀಸಲಾತಿಯನ್ನು ಕೋರುವುದು ಸೂಕ್ತ. 
6. ವಿದ್ಯಾರ್ಹತೆ: 
i] ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್) 
ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ: 

ಯು . ಜಿ.ಸಿ. ಇಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿಯನ್ನು ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿರುವ ಕೊನೆಯ ದಿನಾಂಕ, ಅಂದರೆ 07.10.2014ಕ್ಕೆ ಹೊಂದಿರಬೇಕು. ( ಮಾಜಿ ಸೈನಿಕ ಅಭ್ಯರ್ಥಿಗಳು ಸೈನ್ಯದಲ್ಲಿ ನೀಡಿದ ಪದವಿ ಪ್ರಮಾಣ 
ಪತ್ರವನ್ನು ದಿನಾಂಕ : 07.10.2014 ರೊಳಗೆ ಪಡೆದಿದ್ದರೆ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಮಾತ್ರ ಪರಿಗಣಿಸಲಾಗುವುದು). 
i] ಸೇವಾನಿರತ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಮತ್ತು ಅನುಭವ : ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿ ಜೊತೆಯಲ್ಲಿ 
ಪೊಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ 5 ವರ್ಷಗಳ ಕನಿಷ್ಟ ಸೇವೆಯನ್ನು ( ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ 07.10.2014ಕ್ಕೆ 
ಹೊಂದಿರಬೇಕು) ಸಹಾಯಕ ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ / ಹೆಡ್ ಕಾನ್ಸ್‌ಟೇಬಲ್ / ಪೊಲೀಸ್ ಕಾನ್ಸ್‌ಟೇಬಲ್ ಆಗಿ ಪೂರ್ಣಗೊಳಿಸಿರಬೇಕು. 
(ಸೇವಾನಿರತ ಅಭ್ಯರ್ಥಿಗಳು ಅಧಿಸೂಚನೆಯ ಪುಟ ಸಂಖ್ಯೆ 34 ಮತ್ತು 35 ರಲ್ಲಿರುವ ಅನುಬಂಧ- ಎ & ಬಿ ಯನ್ನು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ 07.10 . 2014 ರೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು). 
ಟಿಪ್ಪಣಿ: 

ಮೇಲೆ ನಮೂದಿಸಿರುವ ವಿದ್ಯಾರ್ಹತೆ ಹಾಗೂ ಅನುಭವವನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು , 
ನಂತರ ನಿಗದಿಪಡಿಸಲಾದ ವಿದ್ಯಾರ್ಹತೆ ಮತ್ತು ಅನುಭವವನ್ನು ಹಾಗೂ ಅಂಕಪಟ್ಟಿ ಹೊಂದಿರುವುದಿಲ್ಲವೆಂದು ನೇಮಕಾತಿ ಸಮಿತಿಗೆ ಪತ್ತೆಯಾದಲ್ಲಿ 
ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಯಾವುದೇ ಹಂತದಲ್ಲಾದರೂ ರದ್ದುಪಡಿಸಲಾಗುವುದು. 
ಡಿಪ್ಲೊಮಾ ಇತ್ಯಾದಿ ವಿದ್ಯಾರ್ಹತೆಗಳು ಪದವಿಗೆ ಸಮಾನವಾಗುವುದಿಲ್ಲ. ಆದ್ದರಿಂದ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ಹುದ್ದೆಗೆ ಈ ವಿದ್ಯಾರ್ಹತೆಯ 
ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ . 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆಯಾದ ಪದವಿಯನ್ನು ಪಡೆಯಲು ಪರೀಕ್ಷೆ ಬರೆದು 
ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಹಾಗೂ ಅಂಕಪಟ್ಟಿ ಇಲ್ಲದೆ ಇರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 

ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನೂ ಪರಿಗಣಿಸಲಾಗುವುದಿಲ್ಲ. 
7. ತರಬೇತಿ, ಖಾಯಂಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ : 
ಎ) ತರಬೇತಿ: 

ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು ಅಥವಾ ಪೋಲೀಸ್ ತರಬೇತಿ ಕೇಂದ್ರ, ಗುಲ್ಬರ್ಗಾ ಅಥವಾ 
ಪೊಲೀಸ್ ಇಲಾಖೆಯು ತೀರ್ಮಾನಿಸಿದ ಇತರೆ ತರಬೇತಿ ಕೇಂದ್ರದಲ್ಲಿ ಹನ್ನೆರಡು ತಿಂಗಳ ತರಬೇತಿಯನ್ನು ಪಡೆಯಬೇಕಾಗಿದ್ದು , ತರಬೇತಿಯ 
ಕೊನೆಯಲ್ಲಿ ನಿಗದಿತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೬೮೯ 
ಬಿ ) ಖಾಯಂದೂರ್ವ ಅವಧಿ: 

ಮೂಲ ತರಬೇತಿ ಮತ್ತು ಪ್ರಾಯೋಗಿಕ ತರಬೇತಿ ಸೇರಿದಂತೆ ಎರಡು ವರ್ಷ ಆರು ತಿಂಗಳು . 
ಸಿ) ವೇತನ ಶ್ರೇಣಿ: 

7. 20000-500- 21000-600- 24600- 700-28800- 800-33600-900-36300 
ಡಿ) ಪಿಂಚಣಿ ಸೌಲಭ್ಯ : 

ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ( ಎಸ್‌ಪಿಎಲ್) 04 ಪಿಇಟಿ 2005 , ದಿನಾಂಕ:31.03 .2006 ರಂತೆ ನೂತನ ಅಂಶದಾಯಿ ಪಿಂಚಣಿ ಸೌಲಭ್ಯ 

ಅನ್ವಯವಾಗುವುದು . 
8. ಸಹಿಷ್ಣುತೆ ಪರೀಕ್ಷೆ ( Endurance Test) ( ಇಟಿ) ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ( Physical Standard Test) ( ಪಿಎಸ್‌ಟಿ) : 

ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರಗಳನ್ನು ಪೊಲೀಸ್ ಇಲಾಖೆಯ 
ವೆಬ್ಸೈಟ್ http:// www .ksp.gov.in ” ನಲ್ಲಿ ಅಪ್‌ಲೋಡ್ ಮಾಡಲಾಗುವುದು. ಅಭ್ಯರ್ಥಿಯು ತನ್ನ ಕರೆ ಪತ್ರವನ್ನು ಪೊಲೀಸ್ ಇಲಾಖೆಯ 
ವೆಬ್ಸೈಟ್ನಿಂದ ಡೌನ್‌ಲೋಡ್ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಕರೆ ಪತ್ರಗಳನ್ನು ಅಂಚೆ ಮೂಲಕ ರವಾನಿಸಲಾಗುವುದಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು 
ಇಲಾಖೆಯ ವೆಬ್ಸೈಟ್‌ನ್ನು ಮೇಲಿಂದ ಮೇಲೆ ವೀಕ್ಷಿಸುತ್ತಿರಬೇಕು. ಕರೆ ಪತ್ರವಿಲ್ಲದೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಇ. ಟಿ. ಮತ್ತು ಪಿ.ಎಸ್ . ಟಿ. ಪರೀಕ್ಷೆಗಳಿಗೆ 
ಅನುವು ಮಾಡಲಾಗುವುದಿಲ್ಲ. 
ಎ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಆಯ್ಕೆ ಸಮಿತಿಯು ನಿಗದಿಪಡಿಸಿದ ಕೇಂದ್ರಗಳಲ್ಲಿ ನಡೆಸಲಾಗುವುದು. 

ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ 
ಇದನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ತಿಳಿಸಲಾಗುವುದು. ಎಲ್ಲಿಯೇ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ನಡೆಸಿದರೂ 

ಅಭ್ಯರ್ಥಿಗಳು ಸದರಿ ಪರೀಕ್ಷೆಗೆ ಹಾಜರಾಗತಕ್ಕದ್ದು , ಇಲ್ಲದಿದ್ದಲ್ಲಿ ಗೈರುಹಾಜರು/ ಅನರ್ಹಗೊಳಿಸಲಾಗುವುದು. 
ಬಿ) ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿ ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ದೈಹಿಕ ಪರೀಕ್ಷೆಗಳಿಗೆ ಹಾಜರಾದರೆ, ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತನವನ್ನು 

ರದ್ದುಪಡಿಸಲಾಗುವುದು. ( ವಿಶೇಷ ಸೂಚನೆಗಳು 18( ಸಿ) ನ್ನು ನೋಡಿ) ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಸಿ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗಳನ್ನು ಹಾಗೂ ಲಿಖಿತ ಪರೀಕ್ಷೆಯನ್ನು ಈ ಕೆಳಕಂಡ ಕೇಂದ್ರಗಳಲ್ಲಿ ನಡೆಸಲಾಗುವುದು. 


M 


ಕ್ರ. ಸಂ . 


ಲಿಖಿತ ಪರೀಕ್ಷೆಯ ಕೇಂದ್ರಗಳು 


ಬೆಂಗಳೂರು 


ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾರ್ಡ್ಯತೆ 

ಪರೀಕ್ಷೆಯ ಕೇಂದ್ರಗಳು 
ಬೆಂಗಳೂರು 
ಮೈಸೂರು 
ಹುಬ್ಬಳ್ಳಿ - ಧಾರವಾಡ 
ಮಂಗಳೂರು 
ಬೆಳಗಾವಿ 
ದಾವಣಗೆರೆ 
| ಗುಲ್ಬರ್ಗಾ 


ಮೈಸೂರು 
ಹುಬ್ಬಳ್ಳಿ - ಧಾರವಾಡ 
ಮಂಗಳೂರು 


ಬೆಳಗಾವಿ 


ದಾವಣಗೆರೆ 


ಗುಲ್ಬರ್ಗಾ 


ಡಿ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ , ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರಗಳನ್ನು ಅಧಿಕೃತ ವೆಬ್ಸೈಟ್ 

Www. ksp. gov.in ನಲ್ಲಿ ಪ್ರಕಟಿಸಲಾಗುವುದರಿಂದ ಅಭ್ಯರ್ಥಿಗಳು ಸದರಿ ವೆಬ್‌ಸೈಟ್‌ನಿಂದ ಕರೆ ಪತ್ರಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು 
( Download). ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ ವೆಬ್‌ಸೈಟ್ WWW.ksp. gov .in ನ್ನು ದಿನನಿತ್ಯ 
ಗಮನಿಸುತ್ತಿರುವುದು ಸೂಕ್ತ. ದೈಹಿಕ ಪರೀಕ್ಷೆಯು ನಡೆಯುವ ಸಮಯ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ದೈಹಿಕ ಪರೀಕ್ಷೆಯ ಕೇಂದ್ರಗಳ 
ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. ಕರೆ ಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ದೈಹಿಕ ಪರೀಕ್ಷೆಯಲ್ಲಿ 
ಭಾಗವಹಿಸಲು ಅವಕಾಶ ನೀಡಲಾಗುವುದಿಲ್ಲ. 

ಅಭ್ಯರ್ಥಿಗಳು ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಹಾಜರಾಗುವಾಗ, ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು 
ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಮತ್ತು ಅದರ ಒಂದು ದೃಢೀಕೃತ ಪ್ರತಿಯನ್ನು ನೀಡುವುದು. 

ಪಾಸ್‌ಪೋರ್ಟ್ (Passport) 
ಚಾಲನಾ ಪರವಾನಗಿ ಪತ್ರ (Driving License) 
ಪ್ಯಾನ್ ಕಾರ್ಡ್ ( PAN Card) 
ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ | ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ ಕಂಪನಿಗಳು 
ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ (Service ID Card) 


೨೬೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass Book with 
Photograph) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas and registered deeds with 
Photograph ) 


ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community Certificate with Photo) 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ / ಪಿಂಚಣಿ ಮಂಜೂರಾತಿ ಆಗಿರುವ ಆದೇಶ 
(Ex-servicemen s pension book /pension payment order) 
ಎನ್.ಆರ್. ಇ. ಜಿ . ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ. (Job cards with Photograph) 
ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ (EPIC). 

ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.(AADHAR CARD ). 
ಇ) ಕರೆಪತ್ರದ ಜೊತೆಗೆ ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು , ತಪ್ಪಿದ್ದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುಮತಿ 
ನೀಡಲಾಗುವುದಿಲ್ಲ. ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ ಹಾಜರಾಗದಿದ್ದರೆ ಅಂತಹವರನ್ನು ಅನರ್ಹ ಗೊಳಿಸಲಾಗುವುದು ಹಾಗೂ ಬದಲಿ 

ದಿನಾಂಕವನ್ನು ನೀಡಲಾಗುವುದಿಲ್ಲ. 
ಎಫ್) ಸಹಿಷ್ಣುತೆ ಪರೀಕ್ಷೆ : ( Endurance Test) 

1) ದೇಹದಾರ್ಡ್ಯತೆ ಪರೀಕ್ಷೆಗೆ ಅರ್ಹರಾಗಲು ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಹಾಗೂ ಈ 

ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳನ್ನು ಕೆಳಗೆ ನಮೂದಿಸಿರುವ ಕ್ರಮದಲ್ಲಿಯೇ ಭಾಗವಹಿಸುವುದು ಕಡ್ಡಾಯವಾಗಿರುತ್ತದೆ. ಈ ಪರೀಕ್ಷೆಗಳಲ್ಲಿ 
ಭಾಗವಹಿಸದೆ ತಿರಸ್ಕರಿಸುವವರು/ ವಿಫಲವಾಗುವರು, ಅನರ್ಹತೆಗೆ ಒಳಗಾಗುವರು. ಪ್ರತಿಯೊಂದು ಸಹಿಷ್ಣುತೆ ಪರೀಕ್ಷೆ ಮುಗಿದ ನಂತರ 
ನಿಗದಿತ ನಮೂನೆಗೆ ಅಭ್ಯರ್ಥಿಯು ಭರ್ತಿ ಮಾಡಿರುವ ವಿವರಗಳನ್ನು ಪರಿಶೀಲಿಸಿ ಸಹಿ ಹಾಕಬೇಕು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಯು 

ಅನರ್ಹತೆಗೊಳಗಾಗುವನು . ಸಹಿಷ್ಣುತೆ ಪರೀಕ್ಷೆಗೆ ಅಂಕಗಳನ್ನು ನೀಡಲಾಗುವುದಿಲ್ಲ. ಇವುಕೇವಲ ಅರ್ಹತೆಗೆ ಮಾತ್ರ ಸೀಮಿತವಾಗಿರುತ್ತವೆ. 
i) ಪೊಲೀಸ್ ಸಬ್ - ಇನ್ಸ್ಪೆಕ್ಟರ್ ( ಸಿವಿಲ್) ಹುದ್ದೆಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಕೋರಿರುವ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 7 

ನಿಮಿಷದೊಳಗಾಗಿ ಹಾಗೂ ಮಹಿಳಾ, ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 400 ಮೀಟರ್ ಓಟವನ್ನು 2 ನಿಮಿಷದೊಳಗಾಗಿ 
ಪೂರ್ಣಗೊಳಿಸಿದರೆ ಮಾತ್ರ ಮುಂದಿನ ಸಹಿಷ್ಣುತೆ ಪರೀಕ್ಷೆಗೆ ಅರ್ಹಗೊಳ್ಳುವರು. ಇಲ್ಲದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆ ಹಂತದಲ್ಲಿಯೇ 

ಅನರ್ಹಗೊಳಿಸಲಾಗುವುದು. 
i) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್ ( ಆರ್ ಎಸ್‌ಐ ) ( ಸಿಎಆರ್/ ಡಿಎಆರ್) ಹುದ್ದೆಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಕೋರಿರುವ 

ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್‌ಗಳೊಳಗಾಗಿ ಹಾಗೂ ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 
400 ಮೀಟರ್ ಓಟವನ್ನು 2 ನಿಮಿಷದೊಳಗಾಗಿ ಪೂರ್ಣಗೊಳಿಸಿದರೆ ಮಾತ್ರ ಮುಂದಿನ ಸಹಿಷ್ಣುತೆ ಪರೀಕ್ಷೆಗೆ ಅರ್ಹಗೊಳ್ಳುವರು. 
ಇಲ್ಲದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆ ಹಂತದಲ್ಲಿಯೇ ಅನರ್ಹಗೊಳಿಸಲಾಗುವುದು . 
ವಿಶೇಷ ಸೂಚನೆ: ಅಭ್ಯರ್ಥಿಯು ಅರ್ಜಿಯಲ್ಲಿ ಪಿಎಸ್‌ಐ ( ಸಿವಿಲ್ ) ಅಥವಾ ಪಿಎಸ್‌ಐ (ಸಿವಿಲ್ ) ಮತ್ತು ಆರ್‌ಎಸ್‌ಐ ( ಸಿಎಆರ್ / ಡಿಎಆರ್) 
ಹುದ್ದೆಗಳಿಗೆ ಆಯ್ಕೆ ಬಯಸಿ ಅರ್ಜಿ ಸಲ್ಲಿಸಿದ್ದರೂ ಸಹ ಒಂದೇ ಸಹಿಷ್ಣುತೆ ಪರೀಕ್ಷೆಯನ್ನು ನಡೆಸಲಾಗುವುದು. ಆದರೆ ಅಭ್ಯರ್ಥಿಯು ಮೇಲಿನ ಕ್ರಮ 
ಸಂಖ್ಯೆ ii) ಮತ್ತು ii) ರಲ್ಲಿ ತಿಳಿಸಿರುವಂತೆ ಆಯಾ ಹುದ್ದೆಗೆ ನಿಯಮಾನುಸಾರ ನಿಗದಿಪಡಿಸಲಾಗಿರುವ ಅವಧಿಯಲ್ಲಿ ನೇರ ಅಭ್ಯರ್ಥಿಗಳು 1600 
ಮೀಟರ್ ಓಟವನ್ನು ಹಾಗೂ ಮಹಿಳಾ, ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 400 ಮೀಟರ್ ಓಟವನ್ನು 
ಪೂರ್ಣಗೊಳಿಸಬೇಕಾಗಿರುತ್ತದೆ. 
ಉದಾ: ಅಭ್ಯರ್ಥಿಯು ಪಿಎಸ್‌ಐ ( ಸಿವಿಲ್) ಮತ್ತು ಆರ್ಎಸ್‌ಐ (ಸಿಎಆರ್ / ಡಿಎಆರ್ ) ಹುದ್ದೆಗಳಿಗೆ ಆಯ್ಕೆ ಬಯಸಿ ಅರ್ಜಿ ಸಲ್ಲಿಸಿ ಸಹಿಷ್ಣುತೆ 
ಪರೀಕ್ಷೆಯ 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್‌ಗಳೊಳಗಾಗಿ ಪೂರ್ಣಗೊಳಿಸಿದರೆ ಸದರಿ ಅಭ್ಯರ್ಥಿಯು ಎರಡು 
ಹುದ್ದೆಗಳಿಗೂ ಅರ್ಹನಾಗುತ್ತಾನೆ. ಅದೇ ರೀತಿ ಅಭ್ಯರ್ಥಿಯು 1600 ಮೀಟರ್ ಓಟವನ್ನು ಪೂರ್ಣಗೊಳಿಸಲು 6 ನಿಮಿಷ 30 ಸೆಕೆಂಡ್‌ಗಳ 
ನಂತರ 7 ನಿಮಿಷ ತೆಗೆದುಕೊಂಡರೆ ಆಗ ಅಭ್ಯರ್ಥಿಯು ಪಿಎಸ್‌ಐ (ಸಿವಿಲ್) ಹುದ್ದೆಗೆ ಮಾತ್ರ ಅರ್ಹನಾಗುತ್ತಾನೆ. 

ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಯು ಪಿಎಸ್‌ಐ (ಸಿವಿಲ್) ಮತ್ತು ಎಆರ್‌ಎಸ್‌ಐ (ಸಿಎಆರ್ / ಡಿಎಆರ್ ) ಹುದ್ದೆಗಳಿಗೆ ಆಯ್ಕೆ 
ಬಯಸಿ ಅರ್ಜಿ ಸಲ್ಲಿಸಿ ಸಹಿಷ್ಣುತೆ ಪರೀಕ್ಷೆಯ 400 ಮೀಟರ್ ಓಟವನ್ನು 2 ನಿಮಿಷದೊಳಗಾಗಿ ಪೂರ್ಣಗೊಳಿಸಿದರೆ ಸದರಿ ಅಭ್ಯರ್ಥಿಯು 
ಎರಡು ಹುದ್ದೆಗಳಿಗೂ ಅರ್ಹನಾಗುತ್ತಾನೆ. 

ಮಹಿಳಾ ಅಭ್ಯರ್ಥಿಯು ಪಿಎಸ್‌ಐ (ಸಿವಿಲ್ ) ಹುದ್ದೆಗೆ ಆಯ್ಕೆ ಬಯಸಿ ಅರ್ಜಿ ಸಲ್ಲಿಸಿ ಸಹಿಷ್ಣುತೆ ಪರೀಕ್ಷೆಯ 400 ಮೀಟರ್ ಓಟವನ್ನು 2 
ನಿಮಿಷದೊಳಗಾಗಿ ಪೂರ್ಣಗೊಳಿಸಿದರೆ ಮಹಿಳಾ ಪಿಎಸ್‌ಐ (ಸಿವಿಲ್ ) ಹುದ್ದೆಗೆ ಅರ್ಹಳಾಗುತ್ತಾಳೆ. 
ಸಹಿಷ್ಣುತೆ ಪರೀಕ್ಷೆಯಲ್ಲಿ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಹಾಗೂ ಗುಂಡೆಸೆತದಲ್ಲಿ ಮಾತ್ರ ಮೂರು ಅವಕಾಶಗಳನ್ನು ನೀಡಲಾಗುವುದು. 
ಮೂರು ಅವಕಾಶಗಳಲ್ಲಿ ಉತ್ತಮವಾದ ಒಂದನ್ನು ಮಾತ್ರ ಗಣನೆಗೆ ತೆಗೆದು ಕೊಳ್ಳಲಾಗುವುದು. 


ಆ 


ವಿಶೇಷ ರಾಜ್ಯ ಪತ್ರಿಕೆ 


೨೬೯೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 
ಎ) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಎಲ್ಲಾ ಅಭ್ಯರ್ಥಿಗಳಿಗೆ (ಮಹಿಳಾ/ಸೇವಾನಿರತ/ ಮಾಜಿ ಸೈನಿಕರನ್ನು ಹೊರತುಪಡಿಸಿ) 


ಅಂಶಗಳು 


1600 ಮೀಟರ್ ಓಟ 


ಉದ್ದ ಜಿಗಿತ 

ಅಥವಾ 
ಎತ್ತರ ಜಿಗಿತ 


ಅರ್ಹತಾ ವೇಳೆ 
7 ನಿಮಿಷಕ್ಕಿಂತ ಮೀರದಂತೆ 
3.8 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
( 3 ಅವಕಾಶಗಳು ಮಾತ್ರ) 

ಅಥವಾ 
1.20 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
5.60 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ (3 ಅವಕಾಶಗಳು ಮಾತ್ರ) 


ಗುಂಡು ಎಸೆತ ( 7.26 ಕೆ. ಜಿ.) 


ಮಹಿಳಾ, ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಸಹಿಷ್ಣುತೆ ಪರೀಕ್ಷೆಯನ್ನು ನಡೆಸಲಾಗುವುದು 


ಅಂಶಗಳು 
400 ಮೀಟರ್ ಓಟ 


ಅರ್ಹತಾ ವೇಳೆ 
2 ನಿಮಿಷಕಿಂತ ಮೀರದಂತೆ 


| 


ಉದ್ದ ಜಿಗಿತ 

ಅಥವಾ 
ಎತ್ತರ ಜಿಗಿತ 


2 .50 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
(3 ಅವಕಾಶಗಳು ಮಾತ್ರ) 

ಅಥವಾ 
0.90 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 


ಗುಂಡು ಎಸೆತ ( 4 ಕೆ. ಜಿ .) 


3.75 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

( 3 ಅವಕಾಶಗಳು ಮಾತ್ರ) 


ಬಿ) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್) ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ: 

ಎಲ್ಲಾ ಅಭ್ಯರ್ಥಿಗಳಿಗೆ (ಸೇವಾನಿರತ / ಮಾಜಿ ಸೈನಿಕರನ್ನು ಹೊರತುಪಡಿಸಿ) 


ಅಂಶಗಳು 


ಅರ್ಹತಾ ವೇಳೆ 


1600 ಮೀಟರ್ ಓಟ 


6 ನಿಮಿಷ 30 ಸೆಕೆಂಡ್ ಮೀರದಂತೆ 


ಉದ್ದ ಜಿಗಿತ 

ಅಥವಾ 
ಎತ್ತರ ಜಿಗಿತ 


3.80 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
(3 ಅವಕಾಶಗಳು ಮಾತ್ರ) 

ಅಥವಾ 
1. 20 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 


ಗುಂಡು ಎಸೆತ ( 7. 26 ಕೆ. ಜಿ.) 


5.60 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

( 3 ಅವಕಾಶಗಳು ಮಾತ್ರ) 


ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಸಹಿಷ್ಣುತೆ ಪರೀಕ್ಷೆಯನ್ನು ನಡೆಸಲಾಗುವುದು 


ಅಂಶಗಳು 


ಅರ್ಹತಾ ವೇಳೆ 


400 ಮೀಟರ್ ಓಟ 


2 ನಿಮಿಷ ಮೀರದಂತೆ 


ಉದ್ದ ಜಿಗಿತ 

ಅಥವಾ 
ಎತ್ತರ ಜಿಗಿತ 


2.50 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
(3 ಅವಕಾಶಗಳು ಮಾತ್ರ) 

ಅಥವಾ 
0.90 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 


ಗುಂಡು ಎಸೆತ ( 4 ಕೆ. ಜಿ .) . 


3.75 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

(3 ಅವಕಾಶಗಳು ಮಾತ್ರ) 


d. 


3 1 


ck 


| 


೨೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಸಿವಿಲ್ ) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ ) ( ಸಿಎಆರ್ / ಡಿಎಆರ್ ) 
ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ: 
ಎ) ದೇಹದಾರ್ಡ್ಯತೆ ಪರೀಕ್ಷೆ : (ಸಹಿಷ್ಣುತೆ ಪರೀಕ್ಷೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಮಾತ್ರ ) 

ಎಲ್ಲಾ ನೇರ ಅಭ್ಯರ್ಥಿಗಳಿಗೆ , ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ 

ಎತ್ತರ : ಕನಿಷ್ಠ 168 ಸೆಂ . ಮೀ . 

ಎದೆ ಸುತ್ತಳತೆ : 86 ಸೆಂ . ಮೀ . (ಪೂರ್ತಿ ವಿಸ್ತರಿಸಿದಾಗ) ಕನಿಷ್ಠವಿಸ್ತರಣೆ 5 ಸೆಂ . ಮೀ . 
ಬಿ) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ ) ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ: 

: ಕನಿಷ್ಠ 157 ಸೆಂ . ಮೀ . 

: ಕನಿಷ್ಠ 45 ಕೆ. ಜಿ. 
ವಿಶೇಷ ಸೂಚನೆ : 

ಸಹಿಷ್ಣುತೆ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢರಿರಬೇಕು. ಈ ಪರೀಕ್ಷೆಗಳ ಸಂದರ್ಭದಲ್ಲಿ ಸಂಭವಿಸುವ 
ಯಾವುದೇ ರೀತಿಯ ಅನಾಹುತ / ತೊಂದರೆಗಳಿಗೆ ಪೊಲೀಸ್ ಇಲಾಖೆ/ ನೇಮಕಾತಿ ಸಮಿತಿಯವರು ಜವಾಬ್ದಾರರಾಗಿರುವುದಿಲ್ಲ. ಅಭ್ಯರ್ಥಿಗಳು 
ಅವರ ಸ್ವಂತ ಹಿತದೃಷ್ಟಿಯಿಂದ ಅವರ ದೇಹದ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿಕೊಂಡು, ಅಭ್ಯರ್ಥಿಯ ಆರೋಗ್ಯವು ಎಲ್ಲ ರೀತಿಯಿಂದಲೂ 
ಸದೃಢವಾಗಿದೆ ಎಂದು ಖಚಿತ ಪಡಿಸಿಕೊಂಡು ಇಲಾಖೆ ನಡೆಸುವ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಎಲ್ಲ ವಿಧದಿಂದಲೂ ಅರ್ಹನೆಂದು 
ಮುಂಚಿತವಾಗಿಯೇ ತಿಳಿದುಕೊಂಡು ಹಾಜರಾಗತಕ್ಕದ್ದು. ಈ ದಿಸೆಯಲ್ಲಿ ಕನಿಷ್ಠ ಒಂದು ತಿಂಗಳ ಮುಂಚೆಯಿಂದಲೇ ಸಹಿಷ್ಣುತೆ ಪರೀಕ್ಷೆಗೆ 
ಅಭ್ಯರ್ಥಿಗಳು ಸಾಕಷ್ಟು ಅಭ್ಯಾಸ ಮಾಡಿಕೊಳ್ಳತಕ್ಕದ್ದು. 
ಟಿಪ್ಪಣಿ : 

ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಒಂದು ದೈಹಿಕ ಪರೀಕ್ಷೆಯ ಸಮಿತಿಯು ನಡೆಸುತ್ತದೆ. ಯಾವುದೇ ಇತರೆ ವೈದ್ಯಕೀಯ ಪ್ರಮಾಣ 

ಪತ್ರದ ಆಧಾರದ ಮೇಲೆ ಪರಿಗಣಿಸಲಾಗುವುದಿಲ್ಲ ದೈಹಿಕ ಪರೀಕ್ಷೆಯ ಸಮಿತಿಯು ನೀಡುವ ಫಲಿತಾಂಶವೇ ಅಂತಿಮವಾಗಿರುತ್ತದೆ. 
i) ಸಹಿಷ್ಣತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆ ಸಮಿತಿ ಸಮ್ಮುಖದಲ್ಲಿ ನಿಗದಿತ ನಮೂನೆಗೆ 

ಸಹಿ ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. ಇಲ್ಲವಾದರೆ ಅಂತಹವರನ್ನು ಅನರ್ಹರೆಂದು ಪರಿಗಣಿಸಲಾಗುವುದು. 
i) ಅಭ್ಯರ್ಥಿಗಳು ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹಗೊಂಡಲ್ಲಿ ಮಾತ್ರ ಲಿಖಿತ ಪರೀಕ್ಷೆಗೆ ಅರ್ಹಗೊಳ್ಳುವರು. 
iv ) ನಿಗದಿಪಡಿಸಿರುವ ಕನಿಷ್ಠ ಎತ್ತರ 168 ಸೆಂ . ಮೀ . ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಇರುವ ಪಕ್ಷದಲ್ಲಿ ಕಡಿಮೆ ಎತ್ತರ 

ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನು ಸಹ ಅರ್ಹತೆಗೆ ಅನುಗುಣವಾಗಿ ಅಂತಿಮ ಆಯ್ಕೆಗೆ ಪರಿಗಣಿಸಲಾಗುವುದು . 
V) ದೇಹದಾರ್ಡ್ಯತೆ ಪರೀಕ್ಷೆಯ ಎತ್ತರ ಹಾಗೂ ತೂಕವನ್ನು Body Mass Index (BMI) ಯಂತ್ರದಿಂದ ಪಡೆಯಲಾಗುವುದು. 

vi) ಪಾರದರ್ಶಕತೆಗಾಗಿ ಮೇಲೆ ಹೇಳಿದ ಎಲ್ಲಾ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ವೀಡಿಯೋಗ್ರಫಿ ಮಾಡಲಾಗುವುದು. 
9. ಲಿಖಿತ ಪರೀಕ್ಷೆ: 
ಎ) ಅಭ್ಯರ್ಥಿಯು ಸಹಿಷ್ಣುತೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮಾತ್ರ ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು. ಅಭ್ಯರ್ಥಿಗಳಿಗೆ 

ಲಿಖಿತ ಪರೀಕ್ಷೆಯನ್ನು 7 ( ಏಳು) ಕೇಂದ್ರದಲ್ಲಿ ನಡೆಸಲಾಗುವುದು ಅಂದರೆ : ಬೆಂಗಳೂರು, ಮೈಸೂರು, ದಾವಣಗೆರೆ, ಬೆಳಗಾವಿ , ಗುಲ್ಬರ್ಗಾ , 
ಹುಬ್ಬಳ್ಳಿ - ಧಾರವಾಡ ಮತ್ತು ಮಂಗಳೂರು ( ಮುಖ್ಯ ಪ್ಯಾರಾ 8 ( ಸಿ) ರಲ್ಲಿ ಸೂಚಿಸಿರುವ ಲಿಖಿತ ಪರೀಕ್ಷಾ ಕೇಂದ್ರಗಳು). ಆಯ್ಕೆ ಸಮಿತಿಯು 

ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. 
ಬಿ) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಆರ್ಎಸ್‌ಐ ) ( ಸಿಎಆರ್ / ಡಿಎಆರ್ ) ಎರಡೂ 

ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಒಂದೇ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು. 
ಸಿ) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ದಿನಾಂಕ , ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಹೊಂದಿರುವ ಕರೆಪತ್ರವನ್ನು ಈ ಕಛೇರಿಯ ಅಧಿಕೃತ 

ವೆಬ್ಸೈಟ್ www. ksp. gov.in ನಿಂದ ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು ( Download). ಖುದ್ದಾಗಿ ಯಾವುದೇ ಅಭ್ಯರ್ಥಿಗಳಿಗೆ ಕರೆ 
ಪತ್ರಗಳನ್ನು ಕಳುಹಿಸಲಾಗುವುದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ ವೆಬ್‌ಸೈಟ್ www.ksp. gov.in ನ್ನು 
ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. ಲಿಖಿತ ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ಲಿಖಿತ ಪರೀಕ್ಷೆಯ 
ಕೇಂದ್ರಗಳ ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ಲಿಖಿತ 
ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಹಾಜರಾಗುವಾಗ ಕರೆಪತ್ರದ ಜೊತೆಗೆ ಈ ಕೆಳಕಂಡ 
ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು . 
1) ಪಾಸ್‌ಪೋರ್ಟ್ ( Passport ) 

ಚಾಲನಾ ಪರವಾನಗಿ ಪತ್ರ ( Driving License) 
ii) ಪ್ಯಾನ್ ಕಾರ್ಡ್ (PAN Card) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


೨೬೯೩ 


iv ) ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ | ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ ಕಂಪನಿಗಳು 

ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID Card) 
ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass Book With 
Photograph ) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas and registered deeds with 
Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community Certificate with 
Photo) 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ | ಪಿಂಚಣಿ ಮಂಜೂರಾತಿ ಆಗಿರುವ ಆದೇಶ 
( Ex-servicemen s pension book/pension payment order) 
ಎನ್. ಆರ್. ಇ. ಜಿ.ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗಚೀಟಿ. (Job cards with Photograph) 

ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 
xi) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD ). 
ಡಿ) ಲಿಖಿತ ಪರೀಕ್ಷೆಗೆ ತರಬೇಕಾದ ದಾಖಲಾತಿಗಳು 1) ಲಿಖಿತ ಪರೀಕ್ಷೆಯ ಕರೆಪತ್ರ , i) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ಫಲಿತಾಂಶ 

ಹಾಳೆ, ii) ಗುರುತಿನ ಚೀಟಿ, iv ) ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ ತರತಕ್ಕದ್ದು. ತಪ್ಪಿದ್ದಲ್ಲಿ ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅನುಮತಿ 

ನೀಡಲಾಗುವುದಿಲ್ಲ. 
ಇ) ಲಿಖಿತ ಪರೀಕ್ಷೆಯು ಪದವಿ ಮಟ್ಟದ ಎರಡು ಪತ್ರಿಕೆಗಳದ್ದಾಗಿರುತ್ತದೆ. 
ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್) ಹುದ್ದೆಗಳಿಗೆ: 
1) ಪತ್ರಿಕೆ- 1 : ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಬಂಧ ಬರಹ, ಸಾರಾಂಶ ಬರಹ , ಭಾಷಾಂತರ ಪ್ರಶ್ನೆಗಳು ಇರುತ್ತವೆ. ಪ್ರಬಂಧ ಬರಹದಲ್ಲಿ 

600 ಶಬ್ದಗಳ ಮಿತಿಯನ್ನು ಮೀರಬಾರದು. ಪ್ರಬಂಧದ ಜೊತೆ ಸಾರಾಂಶ ಬರಹ ( Precis) ಪ್ರಶ್ನೆಯನ್ನೂ 
ಕೊಡಲಾಗುವುದು . ಈ ಪೇಪರ್‌ಗೆ ಕೊಡುವ ಉತ್ತರ ಪತ್ರಿಕೆಯಲ್ಲಿ ಕೇವಲ 10 ಪುಟಗಳು ಮಾತ್ರ ಇರುತ್ತವೆ. 
ಅಭ್ಯರ್ಥಿಗಳು 10 ಪುಟಗಳು ಮೀರದಂತೆ ಉತ್ತರಿಸತಕ್ಕದ್ದು ಹಾಗೂ ಅತಿರಿಕ್ತ ಉತ್ತರ ಪತ್ರಿಕೆಗಳನ್ನು ಕೊಡಲಾಗುವುದಿಲ್ಲ. 
ಈ ಪರೀಕ್ಷೆಯ ಅವಧಿ ಒಂದು ಗಂಟೆ ಮೂವತ್ತು ನಿಮಿಷಗಳಾಗಿದ್ದು , 50 ಅಂಕಗಳನ್ನು ಹೊಂದಿರುತ್ತದೆ. (20 
ಅಂಕಗಳು ಪ್ರಬಂಧಕ್ಕೆ , 10 ಅಂಕಗಳು ಸಾರಾಂಶ ಬರಹಕ್ಕೆ ಹಾಗೂ 20 ಅಂಕಗಳು ಕನ್ನಡದಿಂದ ಇಂಗ್ಲೀಷ್‌ಗೆ ಮತ್ತು 

ಇಂಗ್ಲೀಷ್ನಿಂದ ಕನ್ನಡ ಭಾಷಾಂತರಕ್ಕೆ ) ಇದರಲ್ಲಿ ಕನಿಷ್ಟ ಅಂಕಗಳು ಇರುವುದಿಲ್ಲ. 
i ) ಪತ್ರಿಕೆ - 2 : ಈ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದ್ದು, 150 ಅಂಕಗಳಿಗೆ ವಸ್ತುನಿಷ್ಟ ( ಆಬೈಕ್ಟಿವ್) 

ಮಾದರಿಯದಾಗಿದ್ದು, ಬಹುವಿಧ ಆಯ್ಕೆ ( Multiple Choice) ಉತ್ತರಗಳ ಲಿಖಿತ ಪರೀಕ್ಷೆ ಇರುತ್ತದೆ. ಇವುಗಳನ್ನು 
ಉತ್ತರಿಸಲು ಒಂದು ಗಂಟೆ ಮೂವತ್ತು ನಿಮಿಷ ಸಮಯ ನೀಡಲಾಗುತ್ತದೆ . ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅಭ್ಯರ್ಥಿಯ 
ಮಾನಸಿಕ ಸಾಮರ್ಥ್ಯವನ್ನು ಅಳೆಯಲಾಗುವುದು. ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ 
ಜ್ಞಾನವನ್ನೊಳಗೊಂಡ ಸಾಮಾನ್ಯ ಅಧ್ಯಯನ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ , ಭಾರತೀಯ ಸಂವಿಧಾನ, ಇತಿಹಾಸ, 
ಭೂಗೋಳ, ವಿಜ್ಞಾನ, ಕಲೆ, ಸಾಹಿತ್ಯ, ಮಾನಸಿಕ ಸಾಮರ್ಥ್ಯ ಮತ್ತು ನೀತಿ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. 
ಪ್ರತಿ ತಪ್ಪು ಉತ್ತರಕ್ಕೆ ಅಂತಹುದೇ ಪ್ರಶ್ನೆಯ ಸರಿ ಉತ್ತರದ 25 % (.375) ರಷ್ಟು ಅಂಕಗಳನ್ನು ಕಳೆಯಲಾಗುವುದು. 

ಅಭ್ಯರ್ಥಿಗಳು ಎರಡು ಪತ್ರಿಕೆಗಳಿಗೂ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 
ಈ ) ಸೂಚನೆ: 
1) ಅ) ಅಭ್ಯರ್ಥಿಗಳು ಪತ್ರಿಕೆ -1 ನ್ನು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಉತ್ತರಿಸಬಹುದು. 

ಆ) ಪ್ರಶ್ನೆ ಪತ್ರಿಕೆ-2 ವಸ್ತುನಿಷ್ಟ ( ಆಪ್ಟೆಕ್ಟಿವ್) ಮಾದರಿಯದ್ದಾಗಿರುತ್ತದೆ. 
ಇ) ಪ್ರಶ್ನೆ ಪತ್ರಿಕೆ - 2ರ ಉತ್ತರಗಳನ್ನು ಓ. ಎಂ .ಆರ್ ಶೀಟ್‌ನಲ್ಲಿ ಕಪ್ಪು/ ನೀಲಿ ಬಣ್ಣದ ಬಾಲ್‌ಪಾಯಿಂಟ್ ಪೆನ್ನಿನಿಂದ ಮಾತ್ರ 

ಗುರುತಿಸಬೇಕಾಗುತ್ತದೆ . ನಿಗದಿತ ಜಾಗದಲ್ಲಿ ಅಭ್ಯರ್ಥಿಯು ಪ್ರಶ್ನೆ ಪತ್ರಿಕೆಯ ಶ್ರೇಣಿ ( ಎ , ಬಿ,ಸಿ ಇತ್ಯಾದಿ), ಅರ್ಜಿ ಸಂಖ್ಯೆ , ರೋಲ್ ನಂಬರ್ 
ಮತ್ತು ಸಹಿಯನ್ನು ತಪ್ಪದೇ ಮಾಡಬೇಕು. ಇದನ್ನು ಭರ್ತಿ ಮಾಡದಿದ್ದರೆ ಉತ್ತರಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ಹಾಗೂ 

ಅಭ್ಯರ್ಥಿಯು ಆಯ್ಕೆಗೆ ಅನರ್ಹನಾಗುತ್ತಾನೆ. ಆದ್ದರಿಂದ ಅಭ್ಯರ್ಥಿಯು ಸರಿಯಾಗಿ ಮಾಹಿತಿಯನ್ನು ಭರ್ತಿ ಮಾಡಬೇಕು. 
ಉ ) ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆ, ರೋಲ್ ನಂಬರ್ ಇತ್ಯಾದಿ ಭರ್ತಿ ಮಾಡಿದ ನಂತರ ನಿಗದಿತ ಜಾಗದಲ್ಲಿ ತಪ್ಪದೇ ಸಹಿ ಮಾಡಬೇಕು 

ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. 
i) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೊಠಡಿಯಲ್ಲಿ ಹಾಜರಿರತಕ್ಕದ್ದು, ಆ 

ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಉತ್ತರ ಪತ್ರಿಕೆಯಲ್ಲಿ ಅರ್ಜಿ ಸಂಖ್ಯೆ , ನೊಂದಣಿ ಸಂಖ್ಯೆ , ಪ್ರಶ್ನೆ ಪತ್ರಿಕೆ ಶ್ರೇಣಿ, ಸಹಿ , ಎಡಗೈ ಹೆಬ್ಬೆಟ್ಟಿನ 
ಗುರುತು ಮಾಡುವ ಬಗ್ಗೆ ಕೆಲವು ಮಾರ್ಗ ಸೂಚನೆಗಳನ್ನು ನೀಡುವರು . 


೨೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ii) ನೇಮಕಾತಿ ಸಮಿತಿಯು ನಡೆಸುವ ಯಾವುದೇ ಪರೀಕ್ಷೆಗಳಲ್ಲಿ ಅನುಚಿತವಾಗಿ ವರ್ತಿಸಿದರೆ ಅಥವಾ ನಕಲು ಮಾಡಿದ್ದು ಕಂಡು ಬಂದರೆ ಅಥವಾ 

ನಕಲು ಮಾಡುವ ಸಾಮಗ್ರಿಯನ್ನು ಹೊಂದಿದ್ದರೆ, ಅಂತಹ ಅಭ್ಯರ್ಥಿಗಳನ್ನು 3 ವರ್ಷಗಳ ಕಾಲ ಡಿಬಾರ್ ಮಾಡಲಾಗುವುದು. 
iv) ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಫೋನು | ಟ್ಯಾಬಲೆಟ್ / ಐ -ಫೋಡ್‌ಗಳನ್ನು ನಿಷೇಧಿಸಲಾಗಿದೆ. ಎಲೆಕ್ಟ್ರಾನಿಕ್ ಸಾಮಗ್ರಿಗಳಾದ ಪೇಜರ್, 

ಕ್ಯಾಲ್ಕುಲೇಟರ್ ಇತ್ಯಾದಿಗಳನ್ನು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗುವುದನ್ನು ನಿಷೇಧಿಸಲಾಗಿದೆ. ಪರೀಕ್ಷೆ ಬರೆಯುವಾಗ ಮೇಲಿನ 

ಯಾವುದೇ ವಸ್ತುಗಳನ್ನು ಹೊಂದಿದ್ದರೆ ಅವರನ್ನು ಅನರ್ಹಗೊಳಿಸಲಾಗುತ್ತದೆ. 
V) ಪ್ರಶ್ನೆ ಪತ್ರಿಕೆಯಲ್ಲಿನ ಯಾವುದಾದರು ಪ್ರಶ್ನೆಯ ಬಗ್ಗೆ ಆಕ್ಷೇಪಣೆ/ಸಂದೇಹ ಉಂಟಾದಲ್ಲಿ ಕನ್ನಡ/ ಇಂಗ್ಲೀಷ್ ಭಾಗವನ್ನು ನೋಡುವುದು. ಪ್ರಶ್ನೆ 

ಪತ್ರಿಕೆಯಲ್ಲಿ ಯಾವುದಾದರೂ ದೋಷ ಅಂದರೆ ಮುದ್ರಣ ದೋಷ, ಪುಟಗಳ ಅದಲು ಬದಲು, ಪ್ರಶ್ನೆಗಳ ಪುನರಾವರ್ತನೆ, ಯಾವುದಾದರೂ 
ಪುಟಗಳು ಇಲ್ಲದಿದ್ದಲ್ಲಿ ಮತ್ತು ಇನ್ಯಾವುದೇ ದೋಷ ಕಂಡು ಬಂದಲ್ಲಿ ಆಯಾ ಪರೀಕ್ಷಾ ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ 
ಅವರ ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ , ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ ಮನವಿಯನ್ನು ನೇಮಕಾತಿ ಸಮಿತಿಗೆ ಸಲ್ಲಿಸಿ ಸ್ವೀಕೃತಿ 
( Acknowledgement) ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ದೋಷ ಕಂಡು ಬಂದಲ್ಲಿ ಅದನ್ನು ತಕ್ಷಣ ಮೇಲ್ವಿಚಾರಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿಕೊಳ್ಳಬೇಕು. 

ಪರೀಕ್ಷೆ ಮುಗಿದ ನಂತರ ಅದರ ಬಗ್ಗೆ ನೇಮಕಾತಿ ಸಮಿತಿಯ ಗಮನಕ್ಕೆ ತಂದರೆ ಅಂತಹ ಆಕ್ಷೇಪಣೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
10. ಮೌಖಿಕ ಪರೀಕ್ಷೆ : 

* ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನುಸಾರ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುವುದು. ಸದರಿ ಅರ್ಹತಾ 

ಪಟ್ಟಿಯಿಂದ ಪ್ರತಿ ಹುದ್ದೆಗೆ 1:2ರ ಪ್ರಮಾಣದಲ್ಲಿ ಪ್ರತಿ ಗುಂಪು/ ಪ್ರವರ್ಗಗಳನುಸಾರ 10 ( ಹತ್ತು) ಅಂಕಗಳುಳ್ಳ ಮೌಖಿಕ ಪರೀಕ್ಷೆ / ವ್ಯಕ್ತಿತ್ವ 
ಪರೀಕ್ಷೆಗೆ ಕರೆಯಲಾಗುವುದು. ಅಭ್ಯರ್ಥಿಗಳು ಬೆಂಗಳೂರಿನ ನೇಮಕಾತಿ ಸಮಿತಿಯ ಮುಂದೆ ಎಲ್ಲಾ ಮೂಲ ದಾಖಲಾತಿಗಳೊಂದಿಗೆ 
ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ ಮತ್ತು ಜನ್ಮ ದಿನಾಂಕದ, ವಿದ್ಯಾರ್ಹತೆಯ ಹಾಗೂ ಕೋರಲಾದ ಮೀಸಲಾತಿ ಪ್ರಮಾಣ ಪತ್ರಗಳ 
ಒಂದು ಸೆಟ್‌ನ್ನು ಪತ್ರಾಂಕಿತ ಅಧಿಕಾರಿಯಿಂದ ದೃಢೀಕರಿಸಿಕೊಂಡು ತರಬೇಕಾಗಿರುತ್ತದೆ. ಈ ಮೌಖಿಕ ಪರೀಕ್ಷೆಗೆ ಕನಿಷ್ಟ ಅಂಕಗಳು 
ಇರುವುದಿಲ್ಲ. ಮೌಖಿಕ ಪರೀಕ್ಷೆಗೆ ಹಾಜರಾಗದಿರುವ ಅಭ್ಯರ್ಥಿಗಳು ಆಯ್ಕೆಗೆ ಅನರ್ಹರಾಗುವರು ಅಭ್ಯರ್ಥಿಗಳು ಮೂಲ 
ದಾಖಲಾತಿಗಳನ್ನು ಮೌಖಿಕ ಪರೀಕ್ಷೆ ಪ್ರಾರಂಭವಾಗುವ ಮುನ್ನ ಹಾಜರುಪಡಿಸಬೇಕು. ಅಭ್ಯರ್ಥಿಗಳು ಮೌಖಿಕ ಪರೀಕ್ಷೆಯ ದಿನಾಂಕ, 
ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರವನ್ನು ಈ ಕಛೇರಿಯ ಅಧಿಕೃತ ವೆಬ್‌ಸೈಟ್ www.ksp.gov .in ನಿಂದ 
ಪಡೆದುಕೊಳ್ಳಬೇಕು ( Download , ಮೌಖಿಕ ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಡಿಐಜಿಪಿ , ನೇಮಕಾತಿ ಮತ್ತು ತರಬೇತಿ, 
ಕಾರ್ಲಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು ರವರ ಕಛೇರಿಯ ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. 
ಅಭ್ಯರ್ಥಿಗಳು ಮೌಖಿಕ ಪರೀಕ್ಷೆಗೆ ಬರುವಾಗ , ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು ಗುರುತಿನ ಚೀಟಿಯನ್ನು 
ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. 
ಪಾಸ್ಪೋರ್ಟ್ (Passport) 
ಚಾಲನಾ ಪರವಾನಗಿ ಪತ್ರ (Driving License) 
ಪ್ಯಾನ್ ಕಾರ್ಡ್ ( PAN Card ) 
ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ | ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ ಕಂಪನಿಗಳು 
ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ (Service ID Card) 


ಸಾರ್ವಜನಿಕ ಬ್ಯಾಂಕುಗಳು | ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass Book With 


Photograph ) 


vii) 


ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas and registered deeds with 
Photograph ) 

ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community Certificate with Photo) 
viii) ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ | ಪಿಂಚಣಿ ಮಂಜೂರಾತಿ ಆಗಿರುವ ಆದೇಶ 

(Ex-servicemen s pension book /pension payment order) 
ix ) ಎನ್. ಆರ್. ಇ . ಜಿ .ಎಸ್ . ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ. (Job cards with Photograph) 

ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ (EPIC). 

ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್ ( AADHAR CARD ). 
ಬಿ) ಮೌಖಿಕ ಪರೀಕ್ಷೆಗೆ ತರಬೇಕಾದ ದಾಖಲಾತಿಗಳು 1) ಮೌಖಿಕ ಪರೀಕ್ಷೆಯ ಕರೆಪತ್ರ ii) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ಫಲಿತಾಂಶ 

ಹಾಳೆ, ii) ಗುರುತಿನ ಚೀಟಿ iv) ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ, v) ಎಸ್‌ಎಸ್‌ಎಲ್‌ಸಿ ಮತ್ತು ಪದವಿ ಅಂಕಪಟ್ಟಿಗಳು / ಪದವಿ ಪ್ರಮಾಣ 
ಪತ್ರ, vi) ಸಂಬಂಧಪಡುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತರತಕ್ಕದ್ದು . ತಪ್ಪಿದ್ದಲ್ಲಿ ಮೌಖಿಕ ಪರೀಕ್ಷೆಗೆ ಹಾಜರಾಗಲು ಅನುಮತಿ 
ನೀಡಲಾಗುವುದಿಲ್ಲ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


೨೬೯೫ 


0 /8 


ಟಿಪ್ಪಣಿ : ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೀಸಲಿರಿಸಿರುವ ಹುದ್ದೆಗಳಿಗೆ ನಿಯಮಾನುಸಾರ ಕನಿಷ್ಠ 168 ಸೆಂ . ಮೀ . ಎತ್ತರ ಹೊಂದಿರುವ ಮಾಜಿ ಸೈನಿಕ 
ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಆಯ್ಕೆಗೆ ಪರಿಗಣಿಸಲಾಗುವುದು. ನಂತರ ಮೀಸಲಿರಿಸಿದ ಹುದ್ದೆಗಳು ಖಾಲಿಯಿದ್ದಲ್ಲಿ ಕಡಿಮೆ ಎತ್ತರ 
ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನು ಅರ್ಹತೆಯನುಸಾರ ಆಯ್ಕೆಗೆ ಪರಿಗಣಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುವುದು. 
ಸಿ) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕವಾದ 07.10.2014ಕ್ಕೆ ಮುಂಚಿತವಾಗಿ ಅಭ್ಯರ್ಥಿಗಳು ಕೋರುವ ಮೀಸಲಾತಿಗಳ ಹಾಗೂ ಇತರೆ 
ಎಲ್ಲಾ ಪ್ರಮಾಣ ಪತ್ರಗಳ ದಾಖಲಾತಿಗಳನ್ನು ಪಡೆದಿಟ್ಟುಕೊಂಡಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ 
ಪಡೆದುಕೊಂಡಿರುವ ಪ್ರಮಾಣ ಪತ್ರಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಹಾಗೂ ಪರಿಗಣಿಸುವುದಿಲ್ಲ. 
11 . ವೈದ್ಯಕೀಯ ಪರೀಕ್ಷೆ : 

- ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹಗೊಳ್ಳುವ ಎಲ್ಲಾ ಅಭ್ಯರ್ಥಿಗಳು ವೈದ್ಯಕೀಯ ಮಂಡಳಿಯ 
ಮುಂದೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗತಕ್ಕದ್ದು, ವೈದ್ಯಕೀಯ ಪರೀಕ್ಷೆಯ ಸಮಯ ಮತ್ತು ಸ್ಥಳವನ್ನು ಆಯ್ಕೆ ಪ್ರಾಧಿಕಾರವು ನಿಗದಿಪಡಿಸುವುದು. 
ವೈದ್ಯಕೀಯ ಪರೀಕ್ಷೆಗಳು ಈ ಕೆಳಕಂಡಂತಿರುತ್ತವೆ : 
(ಎ) ದೃಷ್ಟಿ: 
ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೇ ಕೆಳಗೆ ಕಾಣಿಸಿದ ದರ್ಜೆಯ ಸಮೀಪ ಮತ್ತು ದೂರದ ದೃಷ್ಟಿ ಹೊಂದಿರಬೇಕು. 

ಉತ್ತಮ 

ಕನಿಷ್ಟ 
(1) ದೂರದ ದೃಷ್ಟಿ 6/9 ಅಥವಾ 6/9 

6/9 

6/12 
( ii) ಸಮೀಪದ ದೃಷ್ಟಿ 

0 / 6 
ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ, ಮೆಳ್ಳಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ 
ಸ್ಥಿತಿಯನ್ನು ಅನರ್ಹತೆಯೆಂದು ಪರಿಗಣಿಸಲಾಗುವುದು. 
( ಬಿ) ಶ್ರವಣ ಶಕ್ತಿ: 
1) ರಿನ್ನೇಸ್ ಪರೀಕ್ಷೆ ( Rinne s Test) 

ii) ವೆಬ್ಬರ್‌ ಪರೀಕ್ಷೆ 

(Weber s Test) 
iii) JEFFRÅDE JOS ( Tests for Vertigo) 
ಮೇಲಿನ ಪರೀಕ್ಷೆಗಳಲ್ಲಿ ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ ಅನರ್ಹತೆ ಎಂದು ಪರಿಗಣಿಸಲಾಗುವುದು. 
( ಸಿ) ಅಪಧಮನಿ ಊತ ಸಹ ಅನರ್ಹತೆ (Varicose Veins) 
( ಡಿ) ಮಾತಿನಲ್ಲಿ ಅಡಚಣೆ ಸಹ ಅನರ್ಹತೆ (Impediment in speech) 
( ಇ) ಎದೆಯ ಕ್ಷ- ಕಿರಣ ( Chest X - Ray) ವನ್ನು ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು. 
ಮೇಲಿನ ಎಲ್ಲಾ ಪರೀಕ್ಷೆಗಳನ್ನು ವೈದ್ಯಕೀಯ ಮಂಡಳಿಯು ನಡೆಸುತ್ತದೆ. ಸದರಿ ಮಂಡಳಿಯು ದೈಹಿಕವಾಗಿ ಅರ್ಹರೆಂದು ಪ್ರಮಾಣೀಕರಿಸಿದ 

ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಅರ್ಹಗೊಳ್ಳುವರು. 
ಟಿಪ್ಪಣಿ : ಸಹಿಷ್ಣುತೆ ಪರೀಕ್ಷೆ, ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಗಳಿಗೆ ಹಾಜರಾಗುವ 

ಅಭ್ಯರ್ಥಿಗಳಿಗೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
12 . ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು : 

ಜಾತಿ ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಮೂನೆಗಳಲ್ಲಿ ಪ್ರಮಾಣ ಪತ್ರವನ್ನು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 

ಎ ) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶಿಲ್ದಾರ್ ರವರಿಂದ ಪಡೆದ 

ನಮೂನೆ- ಡಿ ಪ್ರಮಾಣ ಪತ್ರ. 
ಬಿ) ಪ್ರವರ್ಗ - 1 ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ ಪಡೆದ ನಮೂನೆ- ಇ 

ಪ್ರಮಾಣ ಪತ್ರ, 
ಸಿ) ಪ್ರವರ್ಗ - 2ಎ, 2ಬಿ, 3ಎ, 3ಬಿ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ 

ಪಡೆದ ನಮೂನೆ – ಎಫ್ ಪ್ರಮಾಣ ಪತ್ರ . 
ಸೂಚನೆ : ನಮೂನೆ - ಎಫ್ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 07.10 .2014ಕ್ಕೆ ಐದು ವರ್ಷಕ್ಕಿಂತ 
ಹಳೆಯದಾಗಿರಬಾರದು. 


ರಾಜ 


೨೬೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


13, ಗ್ರಾಮೀಣ ಮೀಸಲಾತಿ: 


ಎ) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ 

ಹೊಂದಿರಬೇಕು, ಮತ್ತು 
ಬಿ) ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಸ್ಥಳವು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಅಂದಿನ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ 1976ರ 

ಅಥವಾ ಕರ್ನಾಟಕ ಪೌರಸಭೆಗಳ ಅಧಿನಿಯಮ, 1964ರ ಅಡಿಯಲ್ಲಿ ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ 
ಪ್ರದೇಶ ಅಥವಾ ಪರಿವರ್ತನೆಯ ಹಂತದಲ್ಲಿರುವ ಪ್ರದೇಶಗಳ ಹೊರತಾಗಿ ಇತರ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ 

ಮಾಡಿದ ಅಭ್ಯರ್ಥಿಯಾಗಿರಬೇಕು, ಮತ್ತು 
ಸಿ) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ಕರ್ನಾಟಕ ಅಧಿಸೂಚನೆ ಸಂಖ್ಯೆ . ಸಿಆಸುಇ:08: ಸೆನೆನಿ: 2001 , ದಿನಾಂಕ 

13.02 .2001ರ ಪ್ರಕಾರ ಮೇಲೆ ಪರಿಭಾಷಿಸಿದಂತೆ ತರಗತಿ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ 
ಹೊಂದಿರುವವರು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/ 96 /ಸೆನೆನಿ /2005, ದಿನಾಂಕ 10. 08. 2005ರಲ್ಲಿ ನಿಗಧಿಪಡಿಸಿದ ನಮೂನೆ- 2ರ 
ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಹಿ ಮಾಡಿಸಿ ಮತ್ತು ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ 
ಮೇಲು ಸಹಿ ಮಾಡಿಸಿದ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆಯುವುದು. ನಮೂನೆ-1 
(ನಾನ್ -ಕ್ರೀಮಿ ಲೇಯರ್) ಮತ್ತು ನಮೂನೆ-2 ಇವುಗಳು ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ಅಭ್ಯರ್ಥಿಗಳಿಗೆ 
ಕಡ್ಡಾಯವಾಗಿರುತ್ತದೆ). 
ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1, ಪ್ರವರ್ಗ - 2ಎ, 2ಬಿ, 3ಎ , 3ಬಿ ಸೇರಿದ 

ಅಭ್ಯರ್ಥಿಗಳು ನಮೂನೆ-2ರಲ್ಲಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು. 
ಸೂಚನೆ: ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ -2ಎ , ಪ್ರವರ್ಗ -2ಬಿ, ಪ್ರವರ್ಗ - 3ಎ , ಪ್ರವರ್ಗ - 3ಬಿ 
ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹ ಅಭ್ಯರ್ಥಿಗಳು Non- Creamy Layer ಪ್ರಮಾಣ ಪತ್ರವನ್ನು 
ಹೊಂದಿರದಿದ್ದಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 
14 . ಯೋಜನಾ ನಿರಾಶ್ರಿತರು: 

ಯೋಜನಾ ನಿರಾಶ್ರಿತ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರದ ಅಧಿಸೂಚನೆ ಸಂಖ್ಯೆ . ಡಿಪಿಎಆ‌ :23:ಎಸ್ ಆರ್‌ಆ‌ :99, ದಿನಾಂಕ 
23. 11.2000 ರನ್ವಯ ( ಈ ನಿಯಮಗಳು ಜಾರಿಯಾಗುವ 20 ವರ್ಷಕ್ಕೆ ಮುನ್ನ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿಗಳು ಈ ಮೀಸಲಾತಿಗೆ 
ಅನ್ವಯವಾಗುವುದಿಲ್ಲ) ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಿಆಸುಇ:44: ಸೆನೆನಿ:2001 , ದಿನಾಂಕ 27.07.2001ರಲ್ಲಿ ನಿಗಧಿಪಡಿಸಿರುವ ನಮೂನೆಯಲ್ಲಿ 
ಸಂಬಂಧಪಟ್ಟ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು . 
ಸೂಚನೆ: 1) ಈ ಮೇಲಿನ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು ಹಾಗೂ ಕೊನೆಯ 

ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
2) ಅರ್ಜಿಯನ್ನು ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಯಾವುದೇ 
ಈ ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 

3) ಈ ಮೇಲೆ ನಮೂದಿಸಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ನೀಡಲಾಗಿರುತ್ತದೆ. 
15 . ಕನ್ನಡ ಮಾಧ್ಯಮ : 

ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 1 ನೇ 
ತರಗತಿಯಿಂದ 10 ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ 
ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿ ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 

ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದರಿಂದ ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಲು ಅವಕಾಶ 
ಇರುವುದಿಲ್ಲ. ಆದರೆ ಈ ಮೇಲಿನ ಪ್ರಮಾಣ ಪತ್ರಗಳನ್ನು | ದಾಖಲೆಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಅಂದರೆ, 
ದಿನಾಂಕ: 07.10.2014 ರೊಳಗೆ ಪಡೆದಿರಬೇಕು ಇಲ್ಲವೇ ಸಿಂಧುವಾಗಿರಬೇಕು, ಹಾಗೂ ನೇಮಕಾತಿ ಸಮಿತಿಯು ಪರಿಶೀಲನೆಗಾಗಿ ಹಾಜರುಪಡಿಸಲು 
ಸೂಚಿಸಿದಾಗ ಅರ್ಜಿಯಲ್ಲಿ ನಮೂದಿಸಿರುವ ಮೀಸಲಾತಿಯ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಕೆಳಕಂಡಂತೆ 
ಕ್ರಮ ಕೈಗೊಳ್ಳಲಾಗುವುದು . 
ಸೂಚನೆ: 1) ಕಡ್ಡಾಯವಾಗಿ ಹಾಜರು ಪಡಿಸಬೇಕಾದ ವಿದ್ಯಾರ್ಹತೆ | ಜನ್ಮ ದಿನಾಂಕ ಪ್ರಮಾಣ ಪತ್ರಗಳನ್ನು ಹಾಜರು 

ಪಡಿಸದಿದ್ದಲ್ಲಿ : ಅಭ್ಯರ್ಥಿಯ ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು. 
2) ವಿವಿಧ ಮೀಸಲಾತಿ ಕೋರಿ ಹಾಜರು ಪಡಿಸಬೇಕಾದ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ: ಆ 

ಮೀಸಲಾತಿಯನ್ನು ರದ್ದು ಪಡಿಸಲಾಗುವುದು ಹಾಗೂ ಕೋರಲಾದ ಜಾತಿ/ ಪಂಗಡ / ಪ್ರವರ್ಗಕ್ಕೆ ಸಂಬಂಧಿಸಿದಂತೆ, ಪ್ರಮಾಣ ಪತ್ರವನ್ನು 
ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತನವನ್ನು ಸಾಮಾನ್ಯ ವರ್ಗದಡಿಯಲ್ಲಿ ಅರ್ಹತೆ ಹೊಂದಿದ್ದಲ್ಲಿ ಮಾತ್ರ ಸಾಮಾನ್ಯ 
ಅರ್ಹತೆಯ ಅಭ್ಯರ್ಥಿಯೆಂದು ಪರಿಗಣಿಸಲಾಗುವುದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೬೯೭ 
16 . ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೊಳಪಡುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರಗಳು : 
1) ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕ್ಲೀಮು ಮಾಡುವ ಯಾವುದೇ ವ್ಯಕ್ತಿ ಸಕ್ಷಮ ಪ್ರಾಧಿಕಾರವು ನೀಡುವ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳತಕ್ಕದ್ದು . 
2) ಒಬ್ಬ ವ್ಯಕ್ತಿಯು ತಾನು ಸ್ಥಳೀಯ ವ್ಯಕ್ತಿಯೆಂದು ಮಾಡಿದ ಕ್ಲಮನ್ನು ರುಜುವಾತುಪಡಿಸಲು ಅರ್ಹತಾ ಪ್ರಮಾಣ ಪತ್ರವನ್ನು ನೀಡಲು ಈ 
ಮುಂದಿನ ಪ್ರಮಾಣ ಪತ್ರಗಳನ್ನು ಆಧಾರವಾಗಿಟ್ಟುಕೊಳ್ಳಬಹುದು: 

ಎ) ಜನನ ಪ್ರಮಾಣ ಪತ್ರ, ಅಥವಾ 
ಬಿ) ವಾಸಸ್ಥಳ ಪ್ರಮಾಣ ಪತ್ರ , ಅಥವಾ 
ಸಿ) ವ್ಯಾಸಂಗ ಪ್ರಮಾಣ ಪತ್ರ, ಅಥವಾ 
ಡಿ ) ವಿವಾಹ ಪ್ರಮಾಣ ಪತ್ರ, ಅಥವಾ 
ಇ ) ಸ್ವಗ್ರಾಮ ( ಅಥವಾ ಸ್ಥಳ) ಪ್ರಮಾಣ ಪತ್ರ, ಅಥವಾ 
ಎಫ್) ವಾರಸ ಪ್ರಮಾಣ ಪತ್ರ ಅಥವಾ 

ಜಿ) ಈ ಮೇಲಿನ ಪ್ರಮಾಣ ಪತ್ರಗಳ ಒಂದು ಅಥವಾ ಹೆಚ್ಚಿನ ಸಂಯೋಜನೆ 
3) ಅರ್ಜಿದಾರನು ಮೇಲ್ಕಂಡಂತೆ ತಿಳಿಸಲಾದ ಪ್ರಮಾಣ ಪತ್ರಗಳಲ್ಲಿ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ಅಥವಾ ಹೆಚ್ಚಿನವುಗಳನ್ನು ಉಪ 
ವಿಭಾಗಾಧಿಕಾರಿಗೆ ಸಲ್ಲಿಸತಕ್ಕದ್ದು. ಅವರು ಯುಕ್ತ ಪರಿಶೀಲನೆ ಮತ್ತು ಸಂಕ್ಷಿಪ್ತ ವಿಚಾರಣೆಯನ್ನು ನಡೆಸಿದ ತರುವಾಯ , ಅನುಬಂಧ- ಎ ಯಲ್ಲಿರುವಂತ 
ನಮೂನೆಯಲ್ಲಿ ಒಂದು ಅರ್ಹತಾ ಪ್ರಮಾಣ ಪತ್ರವನ್ನು ನೀಡುತ್ತಾರೆ . ಒಬ್ಬ ವ್ಯಕ್ತಿ ಅಥವಾ ಅವನ ತಂದೆ ಅಥವಾ ತಾಯಿಯು ಆ ಪ್ರದೇಶದಲ್ಲಿ ಒಂದಕ್ಕಿಂತ 
ಹೆಚ್ಚು ಜಿಲ್ಲೆಗಳಲ್ಲಿ ವಾಸವಾಗಿದ್ದಾಗ ಅಥವಾ ವ್ಯಾಸಂಗ ಮಾಡಿದ್ದಾಗ, ಅವರು ಯಾವ ಜಿಲ್ಲೆಯಲ್ಲಿ ದೀರ್ಘಕಾಲ ವಾಸಿಸಿದ್ದರೋ ಅಥವಾ ವ್ಯಾಸಂಗ 
ಮಾಡಿದ್ದರೋ , ಆ ಜಿಲ್ಲೆಯನ್ನು ಅವರ ಅರ್ಹತಾ ಪ್ರಮಾಣ ಪತ್ರದಲ್ಲಿ ನಮೂದಿಸಿರತಕ್ಕದ್ದು. ತಂದೆ- ತಾಯಿ ಇಬ್ಬರು ಆ ಪ್ರದೇಶದಲ್ಲಿ ವಾಸವಾಗಿದ್ದ ಅಥವಾ 
ವ್ಯಾಸಂಗ ಮಾಡಿದ್ದಂತಹ ಸಂದರ್ಭದಲ್ಲಿ , ತಂದೆಯ ಸ್ಥಳವನ್ನು ಅರ್ಹತಾ ಪ್ರಮಾಣ ಪತ್ರದಲ್ಲಿ ನಮೂದಿಸತಕ್ಕದ್ದು . 

ಪರಂತು, ಹಾಲಿ ಇರುವ ಉದ್ಯೋಗಿಗಳಿಗಾಗಿ ಸ್ವಗ್ರಾಮ ಅಥವಾ ಸ್ಥಳದ ಪ್ರಮಾಣಪತ್ರವು ಅರ್ಹತಾ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ 
ಪ್ರಮಾಣಪತ್ರವಾಗಿರತಕ್ಕದ್ದು. ಸೇವಾ ಪುಸ್ತಕದಲ್ಲಿ ನಮೂದಿಸಲಾಗಿರುವ ಸ್ವಗ್ರಾಮ ಅಥವಾ ಸ್ಥಳದ ಆಧಾರದ ಮೇಲೆ ಅವನು ಸ್ಥಳೀಯ ವ್ಯಕ್ತಿಯ ಸ್ಥಾನವನ್ನು 
ಕ್ಷೇಮು ಮಾಡದಿರುವ ಸಂದರ್ಭದಲ್ಲಿ, ಮೇಲೆ ನಿರ್ದಿಷ್ಟಪಡಿಸಿರುವ ರೀತಿಯಲ್ಲಿ ಅರ್ಹತಾ ಪ್ರಮಾಣಪತ್ರವನ್ನು ಅವನು /ಅವಳು ಪಡೆದುಕೊಳ್ಳತಕ್ಕದ್ದು. 
4) ಪ್ರಮಾಣ ಪತ್ರಗಳ ನೀಡಿಕೆ: 

ಎ) ಜನನ ಪ್ರಮಾಣ ಪತ್ರ:- 1) ಜನನದಿಂದ ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಷೇಮು ಮಾಡುವ ಪ್ರಕರಣಗಳ ಸಂಬಂಧದಲ್ಲಿ, ಜನನ 
ಪ್ರಮಾಣ ಪತ್ರವು ಅವನ ಅರ್ಹತೆಗೆ ರುಜುವಾತಾಗಿರತಕ್ಕದ್ದು. 
2) ಅರ್ಜಿದಾರನ ತಂದೆ ಅಥವಾ ತಾಯಿ ಆ ಪ್ರದೇಶದಲ್ಲಿ 01- 01 - 2013ಕ್ಕಿಂತ ಮುಂಚೆ ಹುಟ್ಟಿದ ಕಾರಣದಿಂದಾಗಿ, ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು 
ಕ್ಷೇಮು ಮಾಡುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ, ಅಂತಹ ಸಂದರ್ಭಗಳಲ್ಲಿ, ತಂದೆ ಅಥವಾ ತಾಯಿಯೊಂದಿಗೆ ಅರ್ಜಿದಾರನ ಸಂಬಂಧವನ್ನು ತೋರಿಸುವ 
ವಾರಸ (Warsa ) ಪ್ರಮಾಣ ಪತ್ರದೊಂದಿಗೆ ಗೊತ್ತುಪಡಿಸಿದ ರೀತಿಯಲ್ಲಿ ಪಡೆಯಲಾದ ಜನನ ಪ್ರಮಾಣ ಪತ್ರಗಳನ್ನು ಒದಗಿಸತಕ್ಕದ್ದು. 
3) ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆಯನ್ನು ಕ್ಷೇಮು ಮಾಡಲು ಅಗತ್ಯಪಡಿಸಲಾದ ಜನನ ಪ್ರಮಾಣ ಪತ್ರವನ್ನು , ಜನನಗಳ ಮತ್ತು ಮರಣಗಳ ನೋಂದಣಿ 
ಅಧಿನಿಯಮ , 1969ರಲ್ಲಿ ಇರುವ ಉಪಬಂಧಗಳ ಪ್ರಕಾರ ನೀಡತಕ್ಕದ್ದು . 

ಬಿ) ವಾಸಸ್ಥಳ ಪ್ರಮಾಣ ಪತ್ರ:- 1) ವಾಸಸ್ಥಳ ಪ್ರಮಾಣ ಪತ್ರದಿಂದಾಗಿ ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಷೇಮು ಮಾಡುವ ಪ್ರಕರಣಗಳ 
ಸಂಬಂಧದಲ್ಲಿ, ಈ ಮುಂದಿನ ವಿಧಾನವನ್ನು ಅನುಸರಿಸತಕ್ಕದ್ದು, ಎಂದರೆ: 

ಗ್ರಾಮ /ತಹಸೀಲ್/ ಪಟ್ಟಣದಲ್ಲಿ ವಾಸದ ಪ್ರಾರಂಭ ಮತ್ತು ಮುಕ್ತಾಯ ದಿನಾಂಕದ ವಿವರವನ್ನು ಒಳಗೊಳ್ಳುವಂತೆ, ಆ ಸ್ಥಳದ ಮೇಲೆ 
ಅಧಿಕಾರವ್ಯಾಪ್ತಿ ಹೊಂದಿರುವ ರೆವಿನ್ಯೂ ಇಲಾಖೆಯ ತಹಸೀಲ್ದಾರರು ನೀಡಿರುವ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
ವಾಸಸ್ಥಳವು ಒಂದು ನಿರ್ದಿಷ್ಟ ಗ್ರಾಮ /ತಹಸೀಲ್/ ಪಟ್ಟಣಕ್ಕೆ ಸೀಮಿತಗೊಳ್ಳದ ಸಂದರ್ಭದಲ್ಲಿ, ಅಂತಹ ವಾಸಸ್ಥಳಗಳ ಮೇಲೆ ಅಧಿಕಾರವ್ಯಾಪ್ತಿ 
ಹೊಂದಿರುವ ತಹಸೀಲ್ದಾರರುಗಳು ನೀಡಿರುವ ಒಂದಕ್ಕಿಂತ ಹೆಚ್ಚಿನ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 
ಪ್ರಕರಣವು ಆದೇಶದ ಪ್ಯಾರಾ 6( ಎ) ಅಡಿಯಲ್ಲಿ ಬರುವಂತಿದ್ದರೆ , ತಹಶೀಲ್ದಾರರು ನೀಡಿದ ವಾಸಸ್ಥಳದ ಪ್ರಮಾಣಪತ್ರದ ಜೊತೆಗೆ, ಚುನಾವಣಾ 
ಆಯೋಗವು ನೀಡಿರುವ ಭಾವಚಿತ್ರವಿರುವ ಐಡಿ ಕಾರ್ಡ್ ಅಥವಾ ಆ ವಾಸಸ್ಥಳದ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಆಹಾರ ಮತ್ತು 
ನಾಗರಿಕ ಸರಬರಾಜು ಇಲಾಖೆಯು ನೀಡಿದ ಪಡಿತರ ಚೀಟಿ, ಪಹಣಿ ಅಥವಾ ಸ್ವಾಧೀನತಾ ಪ್ರಮಾಣ ಪತ್ರ, ನಗರ ಅಥವಾ ಖಾತಾ ಪ್ರಮಾಣ 
ಪತ್ರ/ ಖಾತಾ ಉದ್ಧತಭಾಗ/ ನಗರ ಸರ್ವೆ ದಾಖಲೆ ಹಾಗೂ ಸಂಬಂಧವನ್ನು ತೋರಿಸುವ ವಾರಸ ಪ್ರಮಾಣ ಪತ್ರಗಳ ಅಗತ್ಯವಿರುತ್ತದೆ. 

ಸಿ) ವ್ಯಾಸಂಗ ಪ್ರಮಾಣ ಪತ್ರ:- 1) ಅರ್ಹತಾ ಪ್ರಮಾಣ ಪತ್ರವನ್ನು ನೀಡುವುದಕ್ಕಾಗಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಗತ್ಯಪಡಿಸಿರುವ 
ಪ್ರಕರಣಗಳಲ್ಲಿ, ಸ್ಥಳೀಯ ವ್ಯಕ್ತಿಯ ಅರ್ಹತೆಯ ಬಗ್ಗೆ ಅಥವಾ ಅನ್ಯತಾ ನಿರ್ಧರಿಸುವಲ್ಲಿ, ಸಂಬಂಧಪಟ್ಟ ಪ್ರಾಧಿಕಾರಗಳು ಈ ಮೂಂದಿನ 
ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು. 

ಶೈಕ್ಷಣಿಕ ಸಂಸ್ಥೆಯ ಮುಖ್ಯಸ್ಥರು ನೀಡಿದ ಮತ್ತು ಆ ಶೈಕ್ಷಣಿಕ ಸಂಸ್ಥೆಯ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಯು 
ಯುಕ್ತವಾಗಿ ಪ್ರಮಾಣೀಕರಿಸಿದ ವ್ಯಾಸಂಗ ಪ್ರಮಾಣ ಪತ್ರವು ಅರ್ಹತೆಯನ್ನು ರುಜುವಾತುಪಡಿಸುವ ದಾಖಲೆಯಾಗಿರತಕ್ಕದ್ದು. 


ii) 


೨೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅರ್ಜಿದಾರನ ತಂದೆ- ತಾಯಿಯರಲ್ಲಿ ಯಾರಾದರೊಬ್ಬರು, ಅಂತಹ ಸ್ಥಳೀಯ ಪ್ರದೇಶದಲ್ಲಿರುವ ಶೈಕ್ಷಣಿಕ ಸಂಸ್ಥೆಯಲ್ಲಿ 10 ಶೈಕ್ಷಣಿಕ ವರ್ಷಗಳ 
ಅವಧಿಗೆ ವ್ಯಾಸಂಗ ಮಾಡಿದ್ದರೆ , ಅರ್ಜಿದಾರನ ಮತ್ತು ಅವನ ತಂದೆ - ತಾಯಿಯರ ನಡುವಿನ ಸಂಬಂಧವನ್ನು ತೋರಿಸುವ ವಾರಸು ಪ್ರಮಾಣ 
ಪತ್ರದೊಂದಿಗೆ, ಆ ಶೈಕ್ಷಣಿಕ ಸಂಸ್ಥೆಯ ಮುಖ್ಯಸ್ಥರು ನೀಡಿದ ಮತ್ತು ಆ ಶೈಕ್ಷಣಿಕ ಸಂಸ್ಥೆಯ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಕ್ಷೇತ್ರ 

ಶಿಕ್ಷಣಾಧಿಕಾರಿಯು ಯುಕ್ತವಾಗಿ ಪ್ರಮಾಣೀಕರಿಸಿರುವ ವ್ಯಾಸಂಗ ಪತ್ರವು ಅರ್ಹತೆಯನ್ನು ರುಜುವಾತುಪಡಿಸುವ ದಾಖಲೆಯಾಗಿರತಕ್ಕದ್ದು. 
iii ) ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡುವ ಉದ್ದೇಶಕ್ಕಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಯು, ಸಂಸ್ಥೆಯ ಮುಖ್ಯಸ್ಥರು ನೀಡಿದ ಶೈಕ್ಷಣಿಕ ಸಂಸ್ಥೆಯ 

ದಾಖಲೆಯ ಉದ್ಧತ ಭಾಗದ ಪ್ರಮಾಣ ಪತ್ರವನ್ನು ಅವಲಂಬಿಸಬಹುದು ಮತ್ತು ಅಗತ್ಯವಿದ್ದಲ್ಲಿ, ಸಂಕ್ಷಿಪ್ತ ವಿವರಣೆಯನ್ನು ನಡೆಸಬಹುದು. 
ಡಿ) ವಿವಾಹ ಪ್ರಮಾಣ ಪತ್ರ :- 1) ಒಬ್ಬ ಸ್ಥಳೀಯ ವ್ಯಕ್ತಿಯನ್ನು ವಿವಾಹವಾಗಿರುವ ಮಹಿಳೆಯು, ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಷೇಮು 
ಮಾಡಿದ ಸಂದರ್ಭದಲ್ಲಿ , ವಿವಾಹ ನೋಂದಣಾಧಿಕಾರಿಯು, ಕರ್ನಾಟಕ ವಿವಾಹಗಳ ( ನೋಂದಣಿ ಮತ್ತು ಸಂಕೀರ್ಣ ಉಪಬಂಧಗಳು) 
ಅಧಿನಿಯಮ, 1976 ಅಥವಾ ಇತರ ಯಾವುದೇ ಸಂಬಂಧಪಟ್ಟ ಕಾನೂನಿನಲ್ಲಿ ಒಳಗೊಂಡಿರುವ ಸಂಬಂಧಪಟ್ಟ ಉಪಬಂಧಗಳ ಪ್ರಕಾರ ನೀಡಿದ 
ವಿವಾಹ ಪ್ರಮಾಣಪತ್ರವು, ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನದ ಕ್ಲಮಿಗೆ ರುಜುವಾತಗಿರತಕ್ಕದ್ದು . 
2) ಮೇಲೆ ಸೂಚಿಸಿದ ದಾಖಲೆಗಳ ಜೊತೆಗೆ, ಪತಿಯ ಅರ್ಹತಾ ಪ್ರಮಾಣಪತ್ರವನ್ನು ಅಗತ್ಯಪಡಿಸತಕ್ಕದ್ದು. 
ಇ) ಸ್ವಗ್ರಾಮ ಪ್ರಮಾಣ ಪತ್ರಗಳು:- 1) ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಲೀಮು ಮಾಡುವ ಸೇವೆಯಲ್ಲಿರುವಂತ ನೌಕರರ ಸಂದರ್ಭದಲ್ಲಿ, 
ಸ್ವಗ್ರಾಮ ಅಥವಾ ಸ್ಥಳವು ಆ ಸ್ಥಳೀಯ ಪ್ರದೇಶದೊಳಗೆ ಇರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರದಿಂದ ಯುಕ್ತವಾಗಿ ಪ್ರಮಾಣಿತವಾದ ನೌಕರನ 
ಸೇವಾ ಪುಸ್ತಕದ ಉದ್ದತ ಭಾಗದ ಪ್ರತಿಯು ಅವರ ಅಧಿವಾಸದ ರುಜುವಾತಾಗಿರತಕ್ಕದ್ದು. ಅಂತಹ ಪ್ರಮಾಣ ಪತ್ರವನ್ನು ಅನುಬಂಧ- ಡಿ 
ಯಲ್ಲಿರುವ ನಮೂನೆಯಲ್ಲಿ ನೀಡತಕ್ಕದ್ದು. 
2) ಸೇವೆಯಲ್ಲಿರುವ ನೌಕರರಿಗೆ ಸಂಬಂಧಿಸಿದಂತೆ, ಪ್ರಮಾಣ ಪತ್ರಗಳ ನೀಡುವಿಕೆಯಲ್ಲಿ ಯಾವುದೇ ಸಂದಿಗ್ಧತೆ ಉಂಟಾದ ಸಂದರ್ಭದಲ್ಲಿ 
ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನದ ಕ್ಷೇಮು ಮಾಡುವವರ ಅರ್ಹತೆಯನ್ನು ನಿರ್ದರಿಸುವ ಅಧಿಕಾರವು, ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆಯಲ್ಲಿ ನಿಹಿತವಾಗಿರತಕ್ಕದ್ದು. 
3) ತನ್ನ ಸೇವಾ ಪುಸ್ತಕದಲ್ಲಿ ಯಾವುದೇ ನಮೂದುಗಳಿಲ್ಲದ ಅಥವಾ ಸ್ಥಳೀಯ ವ್ಯಕ್ತಿಯಾಗಿ ಅನ್ಯತಾ ಸೌಲಭ್ಯವನ್ನು ಕ್ಲೀಮು ಮಾಡಲು 
ಇಚ್ಚಿಸುವಂತ ನೌಕರನು ಒಂದು ಅರ್ಹತಾ ಪ್ರಮಾಣ ಪತ್ರವನ್ನು ಒದಗಿಸತಕ್ಕದ್ದು. 
4) ಈಗಾಗಲೇ ಸೇವೆ ಸಲ್ಲಿಸುತ್ತಿರುವ ನೌಕರನು ಸೇವಾನಿರತ ನೌಕರರಿಗೆಂದು (In -service Quota) ನಿಗದಿಪಡಿಸಿದ ನೇರ ನೇಮಕಾತಿ 
ಹುದ್ದೆಗಳಿಗೆ ಅಭ್ಯರ್ಥಿಗಳೆಂದು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮೇಲೆ (1) ರಲ್ಲಿ ಸೂಚಿಸಿರುವಂತೆ ಸ್ವಗ್ರಾಮ ಪ್ರಮಾಣಪತ್ರವನ್ನು ನೀಡಿದ್ದಲ್ಲಿ, 
ಅದನ್ನು ಅವರ ಅಧಿವಾಸದ ರುಜುವಾತಾಗಿ ಪರಿಗಣಿಸತಕ್ಕದ್ದು . 
ಎಫ್ ) ವಾರಸು ( Warsa) ಪ್ರಮಾಣ ಪತ್ರ:- ಕಂದಾಯ ನಿರೀಕ್ಷಕರ ವರದಿಯ ( ರೆವಿನ್ಯೂ ಇನ್ಸ್‌ಪೆಕ್ಟರ್‌) ಮತ್ತು ಸಂಬಂಧಪಟ್ಟ ಇತರ ಸಾಕ್ಷ್ಯಗಳ 
ಆಧಾರದ ಮೇಲೆ, ತಾಲ್ಲೂಕಿನ ತಹಸೀಲ್ದಾರ್‌ರವರು ವಾರಸು ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು. ಕಂದಾಯ ನಿರೀಕ್ಷಕನು ಸ್ಥಳ ತನಿಖೆಯ 
ಆಧಾರದ ಮೇಲೆ ಮತ್ತು ಇತರ ಸಂಬಂಧಪಟ್ಟ ಸಾಕ್ಷ್ಯವನ್ನು ಪಡೆದುಕೊಂಡು ತನ್ನ ವರದಿಯನ್ನು ಸಲ್ಲಿಸತಕ್ಕದ್ದು. 
ಜಿ) ಸಿಂಧುತ್ವ ಪ್ರಮಾಣ ಪತ್ರ: - ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುವ ಅಭ್ಯರ್ಥಿಗಳು ಅನುಬಂಧ- ಇ ಯಲ್ಲಿರುವ ನಮೂನೆಯಲ್ಲಿ 

ಸಲ್ಲಿಸತಕ್ಕದ್ದು. 
ಸೂಚನೆ: 
1) ಈ ಮೇಲಿನ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ 07.10.2014 ರೊಳಗೆ 

ಪಡೆದಿರಬೇಕು ಹಾಗೂ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
2 ) ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಯಾವುದೇ ಹಂತದಲ್ಲಿ 

ಗಣನೆಗೆ ತೆಗೆದುಕೊಳ್ಳುವುದಿಲ್ಲ . 
3) ಈ ಮೇಲೆ ನಮೂದಿಸಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ 

ಕೊನೆಯಲ್ಲಿ ನೀಡಲಾಗಿರುತ್ತದೆ. 
4) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದರಿಂದ ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಲು ಅವಕಾಶ 

ಇರುವುದಿಲ್ಲ, ಆದರೆ ಈ ಮೇಲಿನ ಪ್ರಮಾಣ ಪತ್ರಗಳನ್ನು / ದಾಖಲೆಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ 
ಅಂದರೆ, ದಿನಾಂಕ: 07.10.2014ರ ಒಳಗೆ ಪಡೆದಿರಬೇಕು ಇಲ್ಲವೇ ಸಿಂಧುವಾಗಿರಬೇಕು ಹಾಗೂ ನೇಮಕಾತಿ ಸಮಿತಿಯು ಪರಿಶೀಲನೆಗಾಗಿ 
ಹಾಜರುಪಡಿಸಲು ಸೂಚಿಸಿದಾಗ ಅರ್ಜಿಯಲ್ಲಿ ನಮೂದಿಸಿರುವ ಮೀಸಲಾತಿಯ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ 

ಹಾಜರುಪಡಿಸತಕ್ಕದ್ದು , ತಪ್ಪಿದ್ದಲ್ಲಿ ಕೆಳಕಂಡ ಕ್ರಮ ಕೈಗೊಳ್ಳಲಾಗುವುದು. 
5 ) ವಿವಿಧ ಮೀಸಲಾತಿ ಕೋರಿ ಹಾಜರುಪಡಿಸಬೇಕಾದ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ: ಆ ಮೀಸಲಾತಿಯನ್ನು ರದ್ದುಪಡಿಸಿ ಸಾಮಾನ್ಯ 

ಅರ್ಹತೆಯಲ್ಲಿ ಅರ್ಹತೆಯನ್ನು ಹೊಂದಿದ್ದಲ್ಲಿ ಮಾತ್ರ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಯೆಂದು ಪರಿಗಣಿಸಲಾಗುವುದು. 
17. ಪ್ರಮುಖವಾದ ಸೂಚನೆಗಳು : 

ಅಭ್ಯರ್ಥಿಗಳು ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ: 07.10 .2014 ರೊಳಗೆ 
ಸಿಂಧುವಾಗಿರುವಂತೆ ಪಡೆದಿಟ್ಟುಕೊಂಡಿದ್ದು, ಮೌಖಿಕ ಪರೀಕ್ಷೆಯ ಸಮಯದಲ್ಲಿ ಅಥವಾ ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು . 


ಅಪ್ಪ , 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೬೯೯ 
ಎ) ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ ( ಎಸ್.ಎಸ್.ಎಲ್.ಸಿ ಅಥವಾ ತತ್ಸಮಾನ ಪ್ರಮಾಣ ಪತ್ರ)/ ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ 

ದಾಖಲೆಯ ಉದ್ದತಭಾಗ ( Extract of Cumulative Record) 
ಪದವಿ ಪರೀಕ್ಷೆಯ ಅಂಕಪಟ್ಟಿ / ಪದವಿ ಪ್ರಮಾಣ ಪತ್ರ 
ಸರ್ಕಾರಿ ಇಲಾಖೆಯಲ್ಲಿ/ರಾಜ್ಯಸರ್ಕಾರದ/ಕೇಂದ್ರ ಸರ್ಕಾರದ/ ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ/ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ 
ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು ಇಲಾಖಾ ವತಿಯಿಂದ ಕರ್ತವ್ಯದಿಂದ ಬಿಡುಗಡೆ 

ಮಾಡುವ ಬಗ್ಗೆ ಇಚ್ಛಾ ಅನುಮತಿ ಪತ್ರ. 
ಡಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, 2ಎ, 2ಬಿ , 3ಎ ಮತ್ತು 3ಬಿ ಮೀಸಲಾತಿ ಅಭ್ಯರ್ಥಿಗಳು ನಮೂನೆ ಡಿ/ ಇ/ಎಫ್ ನಲ್ಲಿ 

ತಹಶೀಲ್ದಾರ್‌ರಿಂದ ಪಡೆದ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
ಇ) ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಪಡೆದ ಪ್ರಮಾಣ ಪತ್ರ, 
ಎಫ್) ಸೈನಿಕ ಸೇವೆಯಿಂದ ಬಿಡುಗಡೆಯಾದ | ವಿಯೋಜನೆ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ ( ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ). 
ಜಿ) ಮಾಜಿ ಸೈನಿಕ ಮಕ್ಕಳು ಮೀಸಲಾತಿ ಪಡೆಯುವ ಅಭ್ಯರ್ಥಿಗಳು ಅವರ ತಂದೆಯವರು ಕರ್ತವ್ಯ ನಿರ್ವಹಿಸುತ್ತಿದ್ದ ಕೇಂದ್ರ ಸಶಸ್ತದಳದ 

ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು ಸೈನಿಕ ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಹೆಚ್) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು ಸಂಬಂಧಪಟ್ಟ ಕ್ಷೇತ್ರ 

ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿರಬೇಕು. 
ಐ) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು 

ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿಟ್ಟು ಕೊಂಡಿರತಕ್ಕದ್ದು. 
ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಹತಾ ಪ್ರಮಾಣಪತ್ರ ಅಥವಾ ವಾಸಸ್ಥಳ ಪ್ರಮಾಣಪತ್ರ 
ಅಥವಾ ವ್ಯಾಸಂಗ ಪ್ರಮಾಣಪತ್ರ ಅಥವಾ ಸ್ವಗ್ರಾಮ ಪ್ರಮಾಣಪತ್ರಗಳನ್ನು ಅಧಿಸೂಚನೆ ಕೊನೆಯಲ್ಲಿ ನೀಡಲಾಗಿರುವ ಅನುಬಂಧಗಳ 

ಮಾದರಿಗಳಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಟಿಪ್ಪಣಿ : ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಯಾವುದೇ 

ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಯು ಅಂತಿಮವಾಗಿರುತ್ತದೆ . ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ 

ಮಾಡುವಾಗ ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು. 
ಎಲ್) ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ತಕ್ಷಣದಲ್ಲಿ ಅಭ್ಯರ್ಥಿಗಳು ಲಿಖಿತ ಮೂಲಕ 

ಸಂಬಂಧಪಟ್ಟ ಘಟಕಾಧಿಕಾರಿರವರ ನೇಮಕಾತಿ ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು 
ನೇಮಕಾತಿ ಸಮಿತಿಯು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ನೇಮಕಾತಿ ಸಮಿತಿಯು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. 
ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ಅವರ ಮನವಿಯೊಂದಿಗೆ ಅರ್ಜಿಯ ನಕಲು ಪ್ರತಿಯನ್ನು 

ಹಾಗೂ ಇತರೆ ಮಾಹಿತಿಯನ್ನು ನೀಡತಕ್ಕದ್ದು. 
ಎನ್) ಸಹಿಷ್ಣುತೆ, ದೇಹದಾರ್ಡ್ಯತೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಹಾಗೂ ಲಿಖಿತ ಪರೀಕ್ಷೆಯ ಹಂತದಲ್ಲಿ ಕೋರಿದ ಘಟಕವನ್ನು 

ಬದಲಾಯಿಸಲಾಗುವುದಿಲ್ಲ. 
ಅಭ್ಯರ್ಥಿಗಳು ON -LINE ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳ ಆಧಾರದ ಮೇಲೆ ಅವರುಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು 
ಅರ್ಹರೆ ಎಂಬುದನ್ನು ಸಮಿತಿಯು ಪರಿಶೀಲಿಸಿ ಮೇಲು ನೋಟಕ್ಕೆ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ ಕರೆ ಪತ್ರಗಳನ್ನು 
ನೀಡಲಾಗುವುದು. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ 

ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. 
ಪಿ) ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, ವಿದ್ಯಾರ್ಹತೆ, ಪರೀಕ್ಷಾ ಕೇಂದ್ರ 

ಹಾಗೂ ವಯೋಮಿತಿ ಸಡಿಲಿಕೆ, ಇತ್ಯಾದಿ ವಿವರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುವುದು ಹಾಗೂ ಈ ಬಗ್ಗೆ ಆನಂತರದಲ್ಲಿ 

ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಕೋರಿಕೆ ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 
ಕ್ಯೂ ) ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಯಾವುದೇ ಸುಳ್ಳು / ತಷ್ಟು ಮಾಹಿತಿಗಳನ್ನು ನೀಡಬಾರದು . ಹಾಗೇ ನೀಡಿ ತದನಂತರ 

ನೇಮಕಾತಿ ಸಮಿತಿಗೆ ಅದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದು ಪಡಿಸಲಾಗುವುದು. 
ಆರ್ ) ಅರ್ಜಿದಾರರು ಯಾವುದೇ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಶಿಕ್ಷೆಗೆ ಗುರಿಯಾಗಿರಬಾರದು. ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಭಾಗಿಯಾಗಿ ಬಿಡುಗಡೆ 

| ಖುಲಾಸೆಯಾಗಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರವು ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
18 . ವಿಶೇಷ ಸೂಚನೆಗಳು : 
ಎ) ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ತಮ್ಮೊಂದಿಗೆ ತಪ್ಪದೇ 

ಇಟ್ಟುಕೊಳ್ಳಲು ಸೂಚಿಸಿದೆ. 


೨೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಬಿ) ಸರ್ಕಾರಿ ಇಲಾಖೆಯಲ್ಲಿ / ರಾಜ್ಯ ಸರ್ಕಾರದ / ಕೇಂದ್ರ ಸರ್ಕಾರದ / ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ / ರಾಜ್ಯ ಅಥವಾ ಕೇಂದ್ರ 

ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು ಇಲಾಖಾ ವತಿಯಿಂದ ಕರ್ತವ್ಯದಿಂದ 
ಬಿಡುಗಡೆ ಮಾಡುವ ಬಗ್ಗೆ ಇಚ್ಚಾ ಅನುಮತಿ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು, ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು 
ಸೇವೆಯಲ್ಲಿರುವ ಬಗ್ಗೆ ಹಾಗೂ ಅವರ ಸೇವಾ ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರಾಕ್ಷೇಪಣಾ ಪ್ರಮಾಣ 
ಪತ್ರವನ್ನು ( No Objection Certificate) ಸಂಬಂಧಿತ ಇಲಾಖಾ ಮುಖ್ಯಸ್ಥರಿಂದ ಪಡೆದಿಟ್ಟುಕೊಂಡಿದ್ದು ನೇಮಕಾತಿ ಸಮಿತಿಯು 
ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು. 
ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಬಾರದೆಂದು ಸೂಚನೆ ನೀಡಲಾಗಿದೆ. ಆದರೆ, ಅಭ್ಯರ್ಥಿಗಳು ಒಂದು 
ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸುವ ಬದಲು ಬಹಳ ಎಚ್ಚರಿಕೆಯಿಂದ ಸೂಚನೆಗಳನ್ನು ಓದಿಕೊಂಡು ಆನ್‌ಲೈನ್ ಮುಖಾಂತರ 
ಭರ್ತಿ ಮಾಡತಕ್ಕದ್ದು, ಏಕೆಂದರೆ ಒಂದಕ್ಕಿಂತ ಹೆಚ್ಚು ನೋಂದಣಿ ಸಂಖ್ಯೆಯಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದು ಯಾವುದೇ ಹಂತದಲ್ಲಿ ಕಂಡುಬಂದಲ್ಲಿ 
ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು. ಸಂಕ್ಷಿಪ್ತವಾಗಿ ತಿಳಿಸುವುದೆಂದರೆ ಒಬ್ಬ ಅಭ್ಯರ್ಥಿಯು ಒಂದು ನೋಂದಣಿ 
ಸಂಖ್ಯೆಗಿಂತ ಹೆಚ್ಚು ನೋಂದಣಿ ಸಂಖ್ಯೆಯನ್ನು ಪರೀಕ್ಷೆಯ ಯಾವುದೇ ಹಂತದಲ್ಲಿ ಬಳಸುವುದನ್ನು ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಒಂದಕ್ಕಿಂತ 
ಹೆಚ್ಚು ಅರ್ಜಿಗಳನ್ನು ಒಂದೇ ಹೆಸರಿನಲ್ಲಿ ಸಲ್ಲಿಸಿ ಬೇರೆ ಬೇರೆ ಪೋಟೋಗಳನ್ನು ಹಚ್ಚಿ, ಸಹಿಗಳನ್ನು ಮಾಡಿ ಪರೀಕ್ಷೆಗೆ ಹಾಜರಾಗಿದ್ದು 
ಕಂಡುಬಂದಲ್ಲಿ ಅಂತಹವರ ಎಲ್ಲಾ ಅರ್ಜಿಗಳನ್ನು ತಿರಸ್ಕರಿಸುವುದಲ್ಲದೇ ಅವರ ಮೇಲೆ ಕಾನೂನಿನ ರೀತ್ಯಾ ಕ್ರಮವನ್ನು ಕೈಗೊಳ್ಳಲಾಗುವುದು. ಈ 
ವಿಚಾರದಲ್ಲಿ ನೇಮಕಾತಿ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಅರ್ಹ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲಾ ಮಾಹಿತಿಗಳಿಗೆ 
ಪೂರಕವಾಗಿ ಸದರಿ ದಾಖಲೆ / ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸಬೇಕು, ತಪ್ಪಿದ್ದಲ್ಲಿ ಅಂತಹ 

ಮೀಸಲಾತಿಯನ್ನು ರದ್ದುಪಡಿಸಿ, ಸಾಮಾನ್ಯ ವರ್ಗದಡಿಯಲ್ಲಿ ಅರ್ಹತೆ ಹೊಂದಿದಲ್ಲಿ ಪರಿಗಣಿಸಲಾಗುವುದು. 
ಇ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಂದರೆ 07.10 .2014ಕ್ಕೆ ಮೊದಲು ಅಭ್ಯರ್ಥಿಗಳು ಹುದ್ದೆಗೆ 

ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆ ( ಪದವಿ / ತತ್ಸಮಾನ) ಯನ್ನು ಹೊಂದಿರಬೇಕು. 
ಎಫ್) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುವುದರಿಂದ ಯಾವುದೇ ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡದೆ 

ಎಲ್ಲಾ ಮಾಹಿತಿ / ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು. ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿದ್ದಲ್ಲಿ 

ಅದಕ್ಕೆ ಅಭ್ಯರ್ಥಿಗಳೆ ಜವಾಬ್ದಾರರಾಗಿರುತ್ತಾರೆ. 
ಜಿ) ಒಂದು ವೇಳೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ 

ದಿನಾಂಕದ ಮಾರನೆಯ ಕೆಲಸದ ದಿನದಂದು ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಆದರೆ ವಯೋಮಿತಿ ಹಾಗೂ ಕನಿಷ್ಠ ಶೈಕ್ಷಣಿಕ 

ವಿದ್ಯಾರ್ಹತೆಯ ಪರಿಗಣನೆಗೆ ದಿನಾಂಕ: 07.10 .2014 ಮಾತ್ರ ಅನ್ವಯವಾಗುತ್ತದೆ. 
ಹೆಚ್) ಅಭ್ಯರ್ಥಿಯು ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೇ / ಭರ್ತಿಮಾಡದೇ ಸದರಿ ಅರ್ಜಿ ತಿರಸ್ಕತವಾದಲ್ಲಿ ತತ್ಸಂಬಂಧ ಯಾವುದೇ 

ರೀತಿಯ ಪತ್ರ ವ್ಯವಹಾರ / ಇ -ಮೇಲ್‌ಗೆ ಅವಕಾಶವಿರುವುದಿಲ್ಲ . 
ಐ) ಅರ್ಜಿ ಭರ್ತಿ ಮಾಡುವ ವಿಧಾನ ಹಾಗೂ ಹೆಚ್ಚಿನ ವಿವರಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್‌ಸೈಟ್ WWW . ksp.gov.in ನಲ್ಲಿ 

ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತವೆ. 
ಜೆ) ಅಭ್ಯರ್ಥಿಗಳು ತಮ್ಮ ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳು ಸರಿ ಇದೆ ಎಂದು ಭಾವಿಸಿ ಅವರುಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು 

ಅರ್ಹರೆ ಎಂಬುದನ್ನು ಆನ್‌ಲೈನ್‌ನಲ್ಲಿ ನೀಡಿದ ಮಾಹಿತಿಯನ್ವಯ ಪರಿಗಣಿಸಿ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ ಕರೆ 
ಪತ್ರಗಳನ್ನು ತಯಾರು ( Upload) ಮಾಡಲಾಗುತ್ತದೆ . ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ 
ಇತ್ಯಾದಿಗಳಿಗೂ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ 
ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ , ಶುಲ್ಕ ಪಾವತಿಸದ, ಅಭ್ಯರ್ಥಿಯ ಸಹಿ ಇಲ್ಲದ, ಭಾವಚಿತ್ರ ಇಲ್ಲದೆ ಇರುವ 

ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಕೆ) ಪರೀಕ್ಷೆಗೆ ಪ್ರವೇಶವು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತದೆ. ಪ್ರವೇಶ ಪತ್ರ ನೀಡಿದ ಮಾತ್ರಕ್ಕೆ ನೇಮಕಾತಿ ಸಮಿತಿಯು ನಿಮ್ಮ 

ಅಭ್ಯರ್ಥಿತನವನ್ನು ಅಂಗೀಕರಿಸಿದೆ ಎಂದು ಭಾವಿಸತಕ್ಕದ್ದಲ್ಲ. 
ಎಲ್) ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ಮುದ್ರಣ ದೋಷವಾದಲ್ಲಿ ಅದನ್ನು ತಕ್ಷಣ ಕೊಠಡಿಯ ಪರಿವೀಕ್ಷಕರವರ ಗಮನಕ್ಕೆ ತಂದು ಸರಿಯಾದ 

ಪ್ರಶ್ನೆ ಪತ್ರಿಕೆ ಪಡೆದುಕೊಂಡು ಉತ್ತರವನ್ನು ಬರೆಯಬೇಕು. ಅಲ್ಲದೇ ಇದರ ಬಗ್ಗೆ ಪರೀಕ್ಷೆ ಮುಗಿದ ನಂತರ ನೇಮಕಾತಿ ಸಮಿತಿಗೆ ಸದರಿ 

ವಿಷಯದ ಬಗ್ಗೆ ತಿಳಿಸಿದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಎಂ ) ಉತ್ತರ ಪತ್ರಿಕೆಯನ್ನು ಸ್ಕ್ಯಾನಿಂಗ್ ಮಾಡಿಸಿ ಗಣಕ ಯಂತ್ರದ ಮುಖೇನ ಅರ್ಹತಾ ಪಟ್ಟಿಯನ್ನು ಸಿದ್ದಪಡಿಸುವುದರಿಂದ ಅಭ್ಯರ್ಥಿಗಳು ಉತ್ತರ 

ಪತ್ರಿಕೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಲುವಾಗಿ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ 

ಕೊಠಡಿಗೆ ತಪ್ಪದೇ ಹಾಜರಾಗತಕ್ಕದ್ದು. ಆ ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಕೆಲವು ಮಾರ್ಗ ಸೂಚನೆಗಳನ್ನು ನೀಡುತ್ತಾರೆ . 
ಎನ್ ) ಪರೀಕ್ಷೆ ಮುಗಿದ ಒಂದು ಅಥವಾ ಎರಡು ದಿನಗಳ ನಂತರ Provisional Answer Key ಉತ್ತರಗಳನ್ನು ವೆಬ್‌ಸೈಟ್‌ನಲ್ಲಿ 

ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಉತ್ತರಗಳ ಬಗ್ಗೆ ಏನಾದರೂ ಆಕ್ಷೇಪಣೆಗಳು ಇದಲ್ಲಿ ಅದಕ್ಕೆ ಒಂದು ವಾರದ ಕಾಲಾವಕಾಶವನ್ನು 


ver 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೦೧ 
ನೀಡಲಾಗುವುದು. ಆಕ್ಷೇಪಣೆಗಳು ಬಂದ ನಂತರ ಅದನ್ನು ಒಂದು ನುರಿತ ಸಮಿತಿಗೆ ನೀಡಿ ಅವರಿಂದ ಸರಿಯಾದ ಉತ್ತರಗಳನ್ನು ಪಡೆದು 
Final Answer Key ಯನ್ನು ಪ್ರಕಟಿಸಲಾಗುವುದು ಮತ್ತು ಈ ಅಂತಿಮ ಉತ್ತರ ಕೀಗಳ ಪ್ರಕಾರ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ 
ಮಾಡಲಾಗುವುದು. ಅಂತಿಮ ಉತ್ತರ ಕೀ ( Final Answer Key ) ಗಳನ್ನು ಪ್ರಕಟಿಸಿದ ನಂತರ ಯಾವುದೇ ಆಕ್ಷೇಪಣೆಗಳನ್ನು 
ಪುರಸ್ಕರಿಸಲಾಗುವುದಿಲ್ಲ . 
ಕರ್ನಾಟಕ ರಾಜ್ಯದ, ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಯ ಸೇವೆಯಿಂದ ವಜಾ ಗೊಂಡಿರುವ 
ನೌಕರರು ನೇಮಕಾತಿಗೆ ಅರ್ಹರಲ್ಲ . 
ಸುಳ್ಳು ಮಾಹಿತಿ ಅಥವಾ ನಕಲಿ ಪ್ರಮಾಣ ಪತ್ರ / ದಾಖಲೆಗಳನ್ನು ಸಲ್ಲಿಸಿ ನೌಕರಿ ಪಡೆಯುವುದು ಯಾವುದೇ ಸಂದರ್ಭದಲ್ಲಿ ಕಂಡು 
ಬಂದಲ್ಲಿ , ಅದೇ ಹಂತದಲ್ಲಿ ಅವರನ್ನು ಯಾವುದೇ ಮುನ್ಸೂಚನೆ ನೀಡದೆ ಅವರ ಅಭ್ಯರ್ಥಿತನವನ್ನು ರದ್ದುಗೊಳಿಸುವುದರ ಜೊತೆಗೆ ಅವರ 

ವಿರುದ್ದ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು. 
ಕ್ಯೂ ) ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ವಿನಿಯಮಗಳಿಗೆ ( Rules & Regulations ) 

ಬದ್ಧನಾಗಿರುತ್ತಾನೆ ಎಂದು ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ ಹುದ್ದೆಗೆ ಆಯ್ಕೆಯಾಗದ ಪಕ್ಷದಲ್ಲಿ ತದನಂತರ ಅದೇ 
ನಿಯಮಗಳನ್ನು ಪ್ರಶ್ನಿಸಲು ಬರುವುದಿಲ್ಲ. 
ಕೆ.ಸಿ.ಎಸ್ . ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರಲ್ಲಿ ಹಾಗೂ ಸದರಿ ನಿಯಮಕ್ಕೆ ಕಾಲಕಾಲಕ್ಕೆ ಆಗಿರುವ ತಿದ್ದುಪಡಿಗಳನುಸಾರ 
ನಿರ್ದಿಷ್ಟಗೊಳಿಸಿರುವಂತೆ ಆಯ್ಕೆಯಾದ ಅಭ್ಯರ್ಥಿಯು ನೇಮಕಾತಿ ಆದೇಶ ನೀಡುವ ಮುನ್ನ ಪೂರ್ಣ ಪ್ರಮಾಣದ ವೈದ್ಯಕೀಯ ಪರೀಕ್ಷೆಗೆ 

ಒಳಗಾಗಬೇಕಾಗುತ್ತದೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ವಿಫಲರಾದ ಅಭ್ಯರ್ಥಿಗಳನ್ನು ಅನರ್ಹಗೊಳಿಸಲಾಗುವುದು. 
ಎಸ್) ದುರ್ನಡತೆ : ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 

ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆ ಮಾಚಿರುವನೆಂದು 
ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ 
ಕೊಠಡಿಯಲ್ಲಿ ದುರ್ವತಿ್ರಸುತ್ತಿರುವನೆಂದು, ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಅಥವಾ ಒಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗಳಿಗೆ 
ಹಾಜರಾಗಿರುವ ವಿಷಯವನ್ನು ಮರೆಮಾಚಿ ಮತ್ತೊಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗೆ ಹಾಜರಾದರೆ ಹಾಗೂ ನೇಮಕಾತಿ ಸಮಿತಿಯಿಂದ 
ನೀಡಲಾದ ಯಾವುದೇ ಸೂಚನೆಗಳು ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ 
ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು, ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತ : ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು 
ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ನೇಮಕಾತಿ ಸಮಿತಿ ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ ಪಡೆಯುವುದರಿಂದ ಅಥವಾ ಯಾವುದೇ 
ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್ ಮಾಡಲಾಗುವುದು. 


ಆನ್‌ಲೈನ್ ಮುಖಾಂತರ ಅರ್ಜಿಗಳನ್ನು ಭರ್ತಿ ಮಾಡುವ ಬಗ್ಗೆ ಹೆಚ್ಚಿನ ವಿವರಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ 
www. ksp.gov.in ನಲ್ಲಿನ ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತದೆ. ಅವುಗಳನ್ನು ಓದಿದ ನಂತರ ಅರ್ಜಿಯಲ್ಲಿನ ಅಂಶ / ವಿವರಗಳನ್ನು 
ಭರ್ತಿ ಮಾಡುವುದು. 


ಯು ) ಅಭ್ಯರ್ಥಿಗಳು ಸಬ್ ಇನ್ಸ್‌ಪೆಕ್ಟರ್ ನೇಮಕಾತಿಗೆ ಸಂಬಂಧಿಸಿದಂತೆ ಸಹಾಯವಾಣಿಗೆ ಸಂಪರ್ಕಿಸಿ ತಮ್ಮ ನೇಮಕಾತಿಗೆ ಸಂಬಂಧಿಸಿದ 

ಪ್ರಶ್ನೆಗಳನ್ನು ಸ್ಪಷ್ಟಪಡಿಸಿಕೊಳ್ಳಬಹುದು. ಘಟಕದ ಸಹಾಯವಾಣಿಯ ಸಂಖ್ಯೆ ಈ ಕೆಳಕಂಡಂತಿರುತ್ತದೆ. ಈ ಸಹಾಯವಾಣಿ ದಿನಾಂಕ 
08.09.2014 ರಿಂದ ಪ್ರತಿದಿನ ಬೆಳಿಗ್ಗೆ 8.00 ರಿಂದ ಸಾಯಂಕಾಲ 8.00 ಗಂಟೆಯವರೆಗೆ ಲಭ್ಯವಿರುತ್ತದೆ. ಅಲ್ಲದೆ ಮೇಲಿಂದ ಮೇಲೆ 
ನೇಮಕಾತಿಗೆ ಸಂಬಂಧಪಟ್ಟಂತೆ ಬರುವ ಸಾಮಾನ್ಯ ಪ್ರಶ್ನೆಗಳಿಗೆ ( Frequenty Asked Questions - FAQ) ಉತ್ತರವನ್ನು 
www. ksp. gov.in ಪೊಲೀಸ್‌ ವೆಬ್‌ಸೈಟ್‌ನಲ್ಲಿ ನೋಡಬಹುದು. 


ಸಹಾಯವಾಣಿ ಸಂಖ್ಯೆ : 


( ನೇಮಕಾತಿ ಘಟಕ , ಬೆಂಗಳೂರು 


080 - 22943346 


ಸಹಿ/ 
ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೋಲೀಸ್, 

ನೇಮಕಾತಿ ಮತ್ತು ತರಬೇತಿ ಹಾಗೂ ಸದಸ್ಯ ಕಾರ್ಯದರ್ಶಿ , 
ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ಮತ್ತು ಸಶಸ್ತ್ರ ಮೀಸಲು ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್ 

( ಆರ್‌ಎಸ್‌ಐ) ( ಸಿಎಆರ್/ ಡಿಎಆರ್‌) 
ನೇಮಕಾತಿ ಸಮಿತಿ, ಕಾರ್ಲ್ಟ ನ್ ಭವನ, ಅರಮನೆ ರಸ್ತೆ, 

ಬೆಂಗಳೂರು- 560 001 . 


೨೭೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ ( 2) ( 3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರಗಳ ನಮೂನೆ 


ಪ್ರಮಾಣ ಪತ್ರ 


..... ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * .. 

..... ಜಿಲ್ಲೆಯ / ವಿಭಾಗದ 
.............. ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ............... ಎಂಬುವವರ ಮಗ | ಮಗಳಾದ ಶ್ರೀ | 
ಶ್ರೀಮತಿ ........... 

...... ಇವರು ಅನುಸೂಚಿತ ಜಾತಿ / ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ 
ಜಾತಿ / ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1950 | 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬಯಿ ರಾಜ್ಯ ಪುನರ್ ರಚನಾ 
ಅಧಿ ನಿಯಮ , 1960, ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ , 1966 , ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು 
ಈಶಾನ್ಯ ಪ್ರದೇಶಗಳ ( ಪುನರ್ ರಚನಾ ಅಧಿನಿಯಮ , 1971ರ ಮೂಲಕ ತಿದ್ದುಪಡಿಯಾದಂತೆ). 


ಸಂವಿಧಾನ 
ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ( ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959 . 
ಸಂವಿಧಾನ ( ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ / ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 


•••••••••••••••••••••••••••••••••••••••••••••••••••••••••• 


2. ಶ್ರೀ / ಶ್ರೀಮತಿ | ಕುಮಾರಿ * ............ 

ಮತ್ತು / ಅಥವಾ 
ಅವನ / ಅವಳ ಕುಟುಂಬವು 

......... ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 
............. ಜಿಲ್ಲಾ / ವಿಭಾಗದ ................... ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ (ಗಳು) 


ಸಹಿ ......... 
ತಹಶೀಲ್ದಾರರು .......... 


ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ದಿನಾಂಕ : 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ* 

ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ : ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳೂ ” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ 
ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತದೆ. 
ಭಾರತ ಸರ್ಕಾರದ ಪತ್ರ ಸಂಖ್ಯೆ. ಬಿಸಿ 12028 / 2 / 76 – ಎಸ್‌ಸಿಟಿ - 1 ಗೃಹ ಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು 
ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ) ಪತ್ರ ಸಂಖ್ಯೆ 13. 02.74 ಇಎಸ್ಟಿ 
(ಎಸ್‌ಸಿಟಿ) ದಿನಾಂಕ 5ನೇ ಆಗಸ್ಟ್ 1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು 
ಹೊರಡಿಸಿದ ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ 
ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ, ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ 
ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ ಪ್ರಾಧಿಕಾರಿಯಾಗುವುದಿಲ್ಲ . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


೨೭೦೩ 


( ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ) 

ನಮೂನೆ - ಇ 
(ನಿಯಮ 3ಎ (2) (3) ನೋಡಿ) 


ಹಿಂದುಳಿದ ವರ್ಗಗಳಿಗೆ ( ಪ್ರ. ವರ್ಗ -1) ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪತ್ರ 


ಶ್ರೀಮತಿ ................................. 
ಶ್ರೀ / ಶ್ರೀಮತಿ 


.....…........................ ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ | 

............. ಇವರ ಮಗ | ಮಗಳು / ಪತ್ನಿ / ಪತಿಯಾದ 

........... ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ) 
ಜಾತಿಯ 

........ ಉಪ ಜಾತಿಗೆ ಸೇರಿರುತ್ತಾರೆಂದು 


ಪ್ರಮಾಣೀಕರಿಸಲಾಗಿದೆ. 


ಸ್ಥಳ : 
ದಿನಾಂಕ : 


ತಹಶೀಲ್ದಾರರು 

........ ತಾಲ್ಲೂಕು 
ಕಛೇರಿಯ ಮೊಹರು 


( ಪ್ರವರ್ಗ - 2ಎ , 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 

(ನಿಯಮ 3ಎ (2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ ( 2ಎ, 2ಬಿ, 3ಎ , 3ಬಿ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 
.......... ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ..…...... 

...... ಇವರ ಮಗ | 
ಮಗಳು / ಪತಿ | ಪತ್ನಿಯಾದ ಶ್ರೀ /ಶ್ರೀಮತಿ/ಕುಮಾರಿ 

.......... ಇವರು ಮತ್ತು ಆತನ / ಅವಳ ತಂದೆ / ತಾಯಿ | 
ಪೋಷಕರು / ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ , ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ 30.03.2002ರಲ್ಲಿ ನಿರ್ದಿಷ್ಟ 
ಪಡಿಸಿದ ಮೇಲುಸ್ತರದ (ಕ್ರಿಮಿ ಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ; 


ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ /ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ 
ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು ; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮದಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ ( ವೇತನ ಶ್ರೇಣಿ ರೂ . 11400 - 21600/- ಪ್ರಾರಂಭಿಕ ಹಂತ) 
ಕಡಿಮೆಯಲ್ಲದ ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು 

ಅಥವಾ 
ಆತನ/ ಆಕೆಯ ತಂದೆ ತಾಯಿ /ಪೋಷಕರು / ಪತ್ನಿ / ಪತಿಯ ಆದಾಯವು ಎರಡು ಲಕ್ಷ ಮೀರುವುದಿಲ್ಲವೆಂದು ; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರಲ್ಲಿ ನಿಗದಿಪಡಿಸಿರುವಂತೆ ಆತನ / ಆಕೆಯ ತಂದೆ ತಾಯಿ /ಪೋಷಕರು / ಪತ್ನಿ / ಪತಿಯು 
ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ /ಪೋಷಕ/ ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ ಹೆಚ್ಚಿನ 
ಕೃಷಿ ಭೂಮಿ ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣಿಕರಿಸಲಾಗಿದೆ. ಸರ್ಕಾರಿ 
ಆದೇಶ ಸಂಖ್ಯೆ. ಎಸ್‌ಡಬ್ಲೂಡಿ 225 ಬಿಸಿಎ 2000 , ದಿನಾಂಕ 30 . 03 .2002ರ ಅನ್ವಯ ಶ್ರೀ /ಶ್ರೀಮತಿ/ಕುಮಾರಿ ....... 
ಇವರು ....... 

..... ಜಾತಿಗೆ 

..................... ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ 
ಎಸ್‌ಡಬ್ಲ್ಯೂಡಿ 225 ಬಿಸಿಎ 2000, ದಿನಾಂಕ 30. 03 .2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ ....... ........ ( 2ಎ, 2ಬಿ, 
3ಎ , 3ಬಿ) ಸೇರಿರುತ್ತಾರೆ . 


. ...... ... 


ದಿನಾಂಕ : 


ತಹಶೀಲ್ದಾರರು 

ತಾಲ್ಲೂಕು 
ಕಛೇರಿಯ ಮೊಹರು 


೨೭೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ನಮೂನೆ-1 


ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು 

ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 
ತಹಶೀಲ್ದಾರರು , 

............. ತಾಲ್ಲೂಕು, 
................. ಜಿಲ್ಲೆ. 


ಮಾನ್ಯರೆ, 


ಶ್ರೀ | ಶ್ರೀಮತಿ .... ಎಂಬುವವರ ಮಗ/ ಮಗಳು / ಪತಿ / ಪತ್ನಿ .......... 

- ಆದ ನಾನು 
ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು 
ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1. 


ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ : 
ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ : 

ತಾಲ್ಲೂಕು : 


ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 
ಅಭ್ಯರ್ಥಿಯ ತಂದೆ/ ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ: 
(ಉದ್ಯೋಗವು ಸರ್ಕಾರಿ / ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ಯಮ / ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ : 
( ಸ್ಪಷ್ಟವಾಗಿ ನಮೂದಿಸುವುದು ) 
ಅಭ್ಯರ್ಥಿಯ ಖಾಯಂ ವಿಳಾಸ : 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 
ಪ್ರೌಢ 
ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ ) ಇವರ ಒಟ್ಟು ವಾರ್ಷಿಕ 
ಆದಾಯ ಎಲ್ಲಾ ಮೂಲಗಳಿಂದ : 


8. 


1) ವೇತನ ಶ್ರೇಣಿ 
2) ಜಮೀನಿನ ವಿವರ 
3) ಇತರ ಮೂಲಗಳು 


ಆದಾಯ ತೆರಿಗೆ ಪಾವತಿದಾರರೇ ? 
ಸಂಪತ್ತು ತೆರಿಗೆ ಪಾವತಿದಾರರೇ ? 
ಮಾರಾಟ ತೆರಿಗೆ ಪಾವತಿದಾರರೇ ? 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


೨೭೦೫ 


ಪ್ರಮಾಣೀಕೃತ ಘೋಷಣೆ 


ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ/ ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ| 
ಮತ್ತು ಘೋಷಿಸುತ್ತೇನೆ. 


ತಮ್ಮ ವಿಧೇಯ 
( ಅಭ್ಯರ್ಥಿಯ ಸಹಿ) 


ದಿನಾಂಕ : 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ | 
ವಿಚಾರಣೆಗೆ ಬದ್ದನಾಗಿರುತ್ತೇನೆ. 


ಸ್ಥಳ : 
ದಿನಾಂಕ : 


ತಂದೆ/ ತಾಯಿ /ಪೋಷಕರ ಸಹಿ 
( ತಂದೆ /ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ಗಂಡ/ ಇವರ ಸಹಿ ) 


ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ /ಪೋಷಕರು/ಪತಿ /ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


1) 


(ಪೂರ್ಣ ವಿಳಾಸದೊಂದಿಗೆ) 

ಪರಿಶೀಲನಾ ಪ್ರಮಾಣ ಪತ್ರ 
1. ಶ್ರೀ /ಶ್ರೀಮತಿ.... 

..... ... ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ /ಶ್ರೀ / 
ಶ್ರೀಮತಿ/ಕುಮಾರಿ ...... ........ ಎಂಬುವವರು ಕರ್ನಾಟಕ ರಾಜ್ಯದ .... ..................... ಜಿಲ್ಲೆಯ ವಿಭಾಗ 
ಗ್ರಾಮ / ಪಟ್ಟಣ/ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 


2 . ಶ್ರೀ /ಶ್ರೀಮತಿ/ಕುಮಾರಿ ......... 

....... ಇವರ ತಂದೆ/ ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ 
ಎಸ್‌ಡಬ್ಲೂಡಿ 251 ಬಿಸಿಎ 94 , ಬೆಂಗಳೂರು, ದಿನಾಂಕ 31.01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy | 
Layer) ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 


ಸ್ಥಳ : 
ದಿನಾಂಕ : 


ತಹಶೀಲ್ದಾರರು 

......... ತಾಲ್ಲೂಕು 
ಕಛೇರಿಯ ಮೊಹರು 


ಸೂಚನೆ -1: ಇದರಲ್ಲಿ ಉಪಯೋಗಿಸಲಾದ “ಸಾಮಾನ್ಯ ನಿವಾಸಿ ” ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ 
ಅನುಚ್ಛೇದದಲ್ಲಿನ ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ -2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94, 
ಬೆಂಗಳೂರು, ದಿನಾಂಕ 31. 01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ 
ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು . 


೨೭೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ನಮೂನೆ - 2 
ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 


..................." 


. ...... . 


ಶ್ರೀ | ಶ್ರೀಮತಿ 

ರವರ ಮಗ/ ಮಗಳು / ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ 
................. ಜಿಲ್ಲೆ ................ ........ ತಾಲ್ಲೂಕು ....... ........ ಗ್ರಾಮದಲ್ಲಿ . 
ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ 

ತರಗತಿಯವರೆಗೆ ....... 
.............. ತಾಲ್ಲೂಕು ............................. ಪಟ್ಟಣ ........................................... ಶಾಲೆಯಲ್ಲಿ ವ್ಯಾಸಂಗ ಮಾಡಿ 

........ ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ 
ಕರ್ನಾಟಕದ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ, 1964ರ ಅಡಿಯಲ್ಲಿ ನಿರ್ದಿಷ್ಟ 
ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 


ದಿನಾಂಕ : 


ಮೇಲುರುಜು 
ಕ್ಷೇತ್ರ ಶಿಕ್ಷಣಾಧಿಕಾರಿ 


ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 44 ಸೆನೆನಿ 2001 ದಿನಾಂಕ 27 - 07 - 2001 

ನಮೂನೆ- 3 


ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 


diiiiiiiiiiiiiii 


10 


- 


* 


* 


ಶ್ರೀ /ಶ್ರೀಮತಿ 

..... ಎಂಬುವವರ ಮಗ/ ಮಗಳು/ ಪತ್ನಿ /ಶ್ರೀಮತಿ/ ಕುಮಾರಿ 

............................. ತಾಲ್ಲೂಕು ............................. ಗ್ರಾಮದಲ್ಲಿ ವಾಸವಾಗಿರುವ ಇವರು : 
ಇವರ ಕುಟುಂಬದವರ ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು . 

......... ಯೋಜನೆಗಾಗಿ 
.. ..................... ಇಸವಿಯಂದು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ : 
* * ವಾಸಿಸುವ ಮನೆ ಮತ ಅವಲ೦೬ 

ರ ಕೃಷಿ ಭೂಮಿಯ ಅರ್ಧದಷ್ಟು. 
(ii) ** ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ : ಯೋಜನೆಯಿಂದ ತಾವು ವಾಸಿಸುವ ಮನೆ : 
(i) ** ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 
( iv ) ** ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 

ಸಹಿ /- ತಹಶೀಲ್ದಾರರು 
ದಿನಾಂಕ : 

............ ತಾಲ್ಲೂಕು, ಕಛೇರಿಯ ಮೊಹರು 
(** ಅನ್ವಯವಾಗುವ ಐಟಂನ್ನು ಮಾತ್ರ ಪ್ರಮಾಣ ಪತ್ರದಲ್ಲಿ ನಮೂದಿಸತಕ್ಕದ್ದು.) 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 


1666666666666666666 


ಶ್ರೀ / ಶ್ರೀಮತಿ 

ರವರ ಮಗ/ ಮಗಳು / ಪತ್ನಿ /ಶ್ರೀಮತಿ/ ಕುಮಾರಿ 
ಜಿಲ್ಲೆ .............................. ತಾಲ್ಲೂಕು ................................ ಗ್ರಾಮದಲ್ಲಿ ....................... ವಾಸವಾಗಿರುವ 
ಇವರು ನೇ ತರಗತಿಯಿಂದ ... 

...... ನೇ ತರಗತಿಯವರೆಗೆ ............................. ಶೈಕ್ಷಣಿಕ 
ವರ್ಷದಿಂದ 

...... ಶೈಕ್ಷಣಿಕ ವರ್ಷದವರೆಗೆ.... ..... ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 


ದಿನಾಂಕ : 


ಮೇಲು ರುಜು 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಕಛೇರಿಯ ಮೊಹರು 


೨೭೦೭ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 
ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರಗಳು : 

ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ) ಮೇರೆಗೆ] 
(3 ( 3) ನೇ ನಿಯಮ ನೋಡಿ) 


[ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 

ನಿಯಮಗಳು , 2013 ] 


ಶ್ರೀ / ಶ್ರೀಮತಿ - - - - - -- -- - - - - - - - - ರವರು - - - - - - - - - - -- -- -- - - - ರವರ ಮಗ / ಹೆಂಡತಿಯಾಗಿದ್ದು, 
ಇವರು ಕರ್ನಾಟಕ ರಾಜ್ಯದ - -- - -- -- -- - -- - -- - ಜಿಲ್ಲೆಯ - - -- - -- -- - -- -- - - ತಾಲ್ಲೂಕಿನ - - - - -- - --- 
ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 


ಸ್ಥಳ: - - - - - - - - - - - - - 


ಹೆಸರು - - - - - 
ಅಸಿಸ್ಟೆಂಟ್ ಕಮೀಷನರ್ 


ದಿನಾಂಕ: - - - - - - - - - - - - - - - - - 


- - - - - - - ಉಪವಿಭಾಗ 


- - - - - - - - - - - - - - ಜಿಲ್ಲೆ 


ಅನುಬಂಧ - ಬಿ 
ವಾಸಸ್ಥಳ ಪ್ರಮಾಣ ಪತ್ರ 
( ಅನುಚ್ಛೇದ 371 ( ಜೆ) ಮೇರೆಗೆ) 

(ನಿಯಮ 4 ( ಬಿ) (2 ) ( ii) ನೋಡಿ) 
[ ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 

ನಿಯಮಗಳು, 2013] 


= 


= 


= 


= 


= 


= 


= 


ಶ್ರೀ ಶ್ರೀಮತಿ - - - - - - - - - - - - - - - - - - ರವರು - - - - - - - - - - - - - - - - - ರವರ ಮಗ / ಹೆಂಡತಿಯಾಗಿದ್ದು, ಇವರು - - 
- - - - - - - - ಜಿಲ್ಲೆಯ - - - - - - - - - - - - - - 

ತಾಲ್ಲೂಕಿನ - - - - - - - - - - - - - - - - - ಗ್ರಾಮ / ಪಟ್ಟಣದ 
ಈ ಕೆಳಕಂಡ ವಿಳಾಸದಲ್ಲಿ ಕೆಳಗೆ ಸೂಚಿಸಿರುವ ಅವಧಿಯಲ್ಲಿ ವಾಸವಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 
ಯಾವ ದಿನಾಂಕದಿಂದ ಯಾವ 

ಸಾಕ್ಷ್ಯವಿವರ 
ವಿಳಾಸ 

(ಆಧಾರವಾಗಿಟ್ಟುಕೊಂಡಿರುವ ಸಾಕ್ಷದ ಎಲ್ಲಾ 
ದಿನಾಂಕದವರೆಗೆ 

ಪ್ರಮಾಣೀಕೃತ ಪ್ರತಿಗಳನ್ನು ಲಗತ್ತಿಸಿ) 


6 


. 


ಸ್ಥಳ: ---- 


ಸಾಕ್ಷದಲ್ಲಿ ಹೇಳಲಾದ ಎಲ್ಲಾ ಲಗತ್ತುಗಳನ್ನು ಕೋಷ್ಟಕದಲ್ಲಿ ಸಂಕ್ಷಿಪ್ತವಾಗಿ ಅಳವಡಿಸಿ 

ಹೆಸರು 
ದಿನಾಂಕ: - - - - - 

ತಹಶೀಲ್ದಾರ್ - -- - - - - - - - - - - 

--- - - - - - - - - - - ತಾಲ್ಲೂಕು 
- - - - - - - - - - - - - - - - ಜಿಲೆ 


೨೭೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಅನುಬಂಧ - ಸಿ 
ವ್ಯಾಸಂಗ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ) ಮೇರೆಗೆ] 
( ನಿಯಮ 4 ( ಸಿ) ( 2) ( ii) ನೋಡಿ] 


[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ] 
ಶ್ರೀ /ಶ್ರೀಮತಿ -- - - - - - - - - - - - - - - - ರವರು - - - - - - - - - - - - - - - - - - - - ರವರ ಮಗ/ 
ಹೆಂಡತಿಯಾಗಿದ್ದು,ಇವರು - - - - - - - ಜಿಲ್ಲೆಯ - - - - - - 

ತಾಲ್ಲೂಕಿನ - - - - 
-- -- - - - - - ಕಾಲೇಜು / ಶಾಲೆಯಲ್ಲಿ ಈ ಕೆಳಗೆ ಸೂಚಿಸಲಾದ ಅವಧಿಯಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು 
ಪ್ರಮಾಣೀಕರಿಸಲಾಗಿದೆ. 


ಕ್ರ. ಸಂ . 


ತರಗತಿ / ಹಂತ 


ಯಾವ ದಿನಾಂಕದಿಂದ ಯಾವ 

ದಿನಾಂಕದ ವರೆಗೆ 


ದಾಖಲೆಯ 


ಇವನು ಈ ಕೆಳಕಂಡ ವರ್ಷಗಳಲ್ಲಿ ಈ ಕೆಳಕಂಡ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿದ್ದಾನೆ / ಅನುತ್ತೀರ್ಣನಾಗಿದ್ದಾನೆ: 

ದಾಖಲೆಯ 
ತರಗತಿ / ಪರೀಕ್ಷೆ / ಹಂತದ ಹೆಸರು ವರ್ಷ ಅನುತ್ತೀರ್ಣ / ಉತ್ತೀರ್ಣ 
ಸಂ . 

ಉಲ್ಲೇಖ 


ಸ್ಥಳ: - - - - - - - - - - 


ಹೆಸರು: - - - - - - - - - 
ಸಂಸ್ಥೆಯ ಮುಖ್ಯಸ್ಥರು 


ದಿನಾಂಕ: - - - - - . 


ಪ್ರಮಾಣ ಪತ್ರ 
ಮೇಲೆ ನೀಡಲಾದ ಪ್ರಮಾಣಪತ್ರವು ಲಭ್ಯವಿರುವ ದಾಖಲೆಯ ಪ್ರಕಾರ ಸತ್ಯವಾಗಿದೆ ಎಂಬುದನ್ನು ನಾನು ಸ್ವತಃ 
ಮನವರಿಕೆ ಮಾಡಿಕೊಂಡಿದ್ದೇನೆಂದು ಪ್ರಮಾಣೀಕರಿಸುತ್ತೇನೆ. 


ಸ್ಥಳ: - - - - - - - - - 
ದಿನಾಂಕ: - - - - - - 


- - - - - - - - - - - 


ಹೆಸರು : - - - - - - - - 
ಕ್ಷೇತ್ರ ಶಿಕ್ಷಣಾಧಿಕಾರಿ : - - - - - - - 

-- - - - --- - ತಾಲ್ಲೂಕು 
- - - - - - - - - - - - ಜಿಲ್ಲೆ 


- - - 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೦೯ 
ಅನುಬಂಧ - ಡಿ 

ಸ್ವಗ್ರಾಮ ಪ್ರಮಾಣಪತ್ರ 
(Home Town Certificate ) 
[ ಅನುಚ್ಛೇದ 371 ( ಜೆ) ಮೇರೆಗೆ] 

(4 ( ಇ) ನಿಯಮ ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013] 
ಶ್ರೀ | ಶ್ರೀಮತಿ - - - - - - - - - - - - - - - - - ರವರು 

- - - - ರವರ ಮಗ | 
ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ -- - - -- - - - - --- - - - -- ಜಿಲ್ಲೆಯ - - - - - - - -- - - - - - -- ತಾಲ್ಲೂಕಿನ - 

-- - - - - - ಗ್ರಾಮ / ಪಟ್ಟಣವನ್ನು ತನ್ನ ಸ್ವಗ್ರಾಮ / ಸ್ಥಳ ಎಂದು ತನ್ನ ಸೇವಾ ಪುಸ್ತಕದಲ್ಲಿ ಘೋಷಿಸಿರುತ್ತಾರೆ. 
ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 
01 - 01 -2013ಕ್ಕೆ ಮುಂಚೆ ಸೇವಾ ಪುಸ್ತಕದಲ್ಲಿ ನಮೂದು ಮಾಡಲಾಗಿತ್ತೆಂದು ಸ್ವತಃ ಮನವರಿಕೆ ಮಾಡಿಕೊಂಡಿರುತ್ತೇನೆ. 


ಸ್ಥಳ : - - - - - - - - - - - 
ದಿನಾಂಕ : - - 


ಹೆಸರು: 
ಪದನಾಮ - - - - 
ಕಛೇರಿ - - - - - - - - - - - 
ಇಲಾಖೆ- - - - - - 


dGG 


ಅನುಬಂಧ - ಇ . 
ಸಿಂಧುತ್ವ ಪ್ರಮಾಣ ಪತ್ರ 
( ಅನುಚ್ಛೇದ 371 ( ಜೆ) ಮೇರೆಗೆ ) 

(ನಿಯಮ 6(3) ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013] 
ಶ್ರೀ / ಶ್ರೀಮತಿ - - - - - - - - - - - - - - - - - ರವರು 

- --- ರವರ ಮಗ | 
ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ - ---- - 

- - - - - ತಾಲ್ಲೂಕಿನ - - 
-- - - - - ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿರುತ್ತಾರೆ. 
ನಾವು ಅರ್ಹತಾ ಪ್ರಮಾಣ ಪತ್ರದ ಸರಿತನವನ್ನು ಪರಿಶೀಲಿಸಿದ್ದೇವೆ ಹಾಗೂ ಅದನ್ನು ಮಾನ್ಯ ಮಾಡಿದ್ದೇವೆ. 


- - - - - - - 


- -- ಜಿಲ್ಲೆಯ - 


- - - - - - - - 


ಹೆಸರು : - - - - - 


ಸ್ಥಳ: - - - - - - - - - 
ದಿನಾಂಕ : - - - - -- 


ಜಿಲ್ಲಾಧಿಕಾರಿ - - - - - - - - - - 
- - - - - - - - - - - - ಜಿಲ್ಲೆ 


ಹೆಸರು - - - - - - - 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 


ಹೆಸರು : - - - - - - - - - - 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 
ಜಿಲ್ಲೆ ಪಂಚಾಯತ್ 
- - - - - - - - - - - - ಜಿಲ್ಲೆ 


- - ಜಿಲ್ಲೆ 


೨೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಸೇವಾನಿರತ ಅಭ್ಯರ್ಥಿಗಳಿಗೆ ಮಾತ್ರ / Only for In-service candidates 

ಅನುಬಂಧ - ಎ | ANNEXURE - A 

JUDEO JE / CERTIFICATE 
ಅರ್ಜಿದಾರನು ಎಲ್ಲಾ ಅರ್ಹತಾ ಮಾನದಂಡಗಳನ್ನು ಪೂರೈಸಿರುವುದನ್ನು ಮತ್ತು ವಾಸ್ತವಾಂಶಗಳು ಆತನ ಸೇವಾ 
ದಾಖಲೆಗಳಿಗೆ ಹೊಂದಾಣಿಕೆಯಾಗಿರುವುದನ್ನು ಪರಿಶೀಲಿಸಲಾಗಿದೆ. ಈ ಕೆಳಕಂಡ ತಪಾಸಣಾ ಪಟ್ಟಿಯನ್ನು ಕೆಳಗೆ ಸಹಿ 
ಮಾಡಿರುವವರು ಖುದ್ದಾಗಿ ಪರಿಶೀಲಿಸಿದ್ದಾರೆ. 

Verified that the applicant fulfills all eligibility criteria and facts have been tallied from his service 
records. The check list below has been personally verified by the undersigned . 


ಪ್ರಸ್ತುತ ಕರ್ತವ್ಯ 
ಮತ್ತು ಕರ್ತವ್ಯ 


( ಎ) ಅಭ್ಯರ್ಥಿಯ ಪೂರ್ಣ ಹೆಸರು 
ನಿರ್ವಹಿಸುತ್ತಿರುವ ಹುದ್ದೆ 
ನಿರ್ವಹಿಸುತ್ತಿರುವ ಸ್ಥಳ - 
(a) The Candidate s Full Name 
candidate 


Present post of the 
and working place of the candidate 


( ಬಿ) ಅಭ್ಯರ್ಥಿಯ ಜನ್ಮ ದಿನಾಂಕವು ದಾಖಲೆಗನುಸಾರ 

ಆಗಿರುತ್ತದೆ. ಆತನ 
ವಯಸ್ಸು 07.10.2014 ಕ್ಕೆ 

- ಇರುತ್ತದೆ. 
(b ) The Candidate s Date of Birth , as per record is 

His age as on 
07.10 . 2014 is 
( ಸಿ) ಅಭ್ಯರ್ಥಿಯು 07.10 . 2014ಕ್ಕೆ ಪದವೀಧರನಾಗಿದ್ದಾನೆ. ಅವನು – - ವಿಶ್ವವಿದ್ಯಾಲಯದಿಂದ 
ವರ್ಷದಲ್ಲಿ 

- - ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾನೆ. 

- 


(c ) The candidate is a Graduate as on 07. 10 . 2014 . He has passed 
Examination from 

_ University in the year 
( ಡಿ) ಅಭ್ಯರ್ಥಿಯು ದಾಖಲೆ/ ಪ್ರಮಾಣ ಪತ್ರಕ್ಕನುಸಾರವಾಗಿ - 

ಜಾತಿ/ ಸಮುದಾಯ /ಪ್ರವರ್ಗಕ್ಕೆ ಸೇರಿದ್ದಾನೆ. 
(d ) The candidate belongs to 

_ Caste/ Group/ Category as per Service 
record /Certificate . 
( ಇ) ಅಭ್ಯರ್ಥಿಯು 

ರಂದು ಪೊಲೀಸ್ ಇಲಾಖೆಗೆ ಸೇರಿದ್ದಾನೆ. ದಿನಾಂಕ: 07.10.2014ಕ್ಕೆ 
ಸಹಾಯಕ ಉಪ ಪೊಲೀಸ್ ನಿರೀಕ್ಷಕರು/ ಮುಖ್ಯ ಪೇದೆ/ ಪೊಲೀಸ್ ಪೇದೆ ಆಗಿ ಆತನ ಸೇವಾವಧಿಯು 
- ವರ್ಷ - ತಿಂಗಳು 

– ದಿನಗಳಾಗಿರುತ್ತದೆ. 
( e ) The candidate has joined the Police Department on 

His length of 
Service as ASI/HC/PC as on 07 .10 .2014 is _ _ Years _ Months _ _ Days . 


II 


ಕಡತ ಲಭ್ಯವಿಲ್ಲದ ಅಥವಾ ಇತರ ಕಾರಣಗಳಿಗಾಗಿ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಲಾಗಿಲ್ಲ. 
For lack of records or otherwise . I am unable to verify the following. 

೩. ಇಲಾಖಾ ವಿಚಾರಣೆ | Departmental Enquiry. 
b . ಅಪರಾಧಗಳಲ್ಲಿ ತೊಡಗಿರುವುದು/ Involvement in Criminal Cases . 
c. 2008 /7250 WD ODO / JAF Caste /Group /Category 


ಪೋಲೀಸ್ ಸೂಪರಿಂಟೆಂಡೆಂಟ್ / ಘಟಕಾಧಿಕಾರಿ 
Superintendent of Police/ Unit Officer 

( with Office Seal) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೧೧ 
ಸೇವಾನಿರತ ಅಭ್ಯರ್ಥಿಗಳಿಗೆ ಮಾತ್ರ/ Only for In -service candidates 

ಅನುಬಂಧ – ಬಿ | ANNEXURE - B 

ಘೋಷಣೆ | DECLARATION 
ನಾನು ಸೇವಾನಿರತ ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್ ) ( ಪುರುಷ ಮತ್ತು ಮಹಿಳಾ) / ಸಶಸ್ತ್ರ ಮೀಸಲು ಪೊಲೀಸ್ ಸಬ್ - 
ಇನ್ಸ್ಪೆಕ್ಟರ್ ( ಆರ್‌ಎಸ್‌ಐ ) ( ಪುರುಷ) ಹುದ್ದೆಯ ನೇಮಕಾತಿ ಬಗ್ಗೆ ಅಧಿಸೂಚನೆಯಲ್ಲಿ ಅನುಬಂಧಗಳನ್ನು ಗಮನವಿಟ್ಟು ಓದಿದ್ದೇನೆ ಹಾಗೂ 
ಅವುಗಳಿಗೆ ಬದ್ಧವಾಗಿರುವುದಾಗಿ ಈ ಮೂಲಕ ದೃಢೀಕರಿಸುತ್ತೇನೆ. 

I have read the provisions in the Notification regarding the Recruitment to the post of Inservice Police 
Sub - Inspector (Civil ) (Men /Women ) / Armed Reserve Police Sub -Inspector (ARSI) (Men ) carefully and I hereby 
declare to abide by the sub - rules . 


1) ನನ್ನ ಪೂರ್ಣ ಹೆಸರು 

ಹುದ್ದೆ 
My Full Name 
working 


- ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ 
- ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ - 
_ Working as _ 

and place of 


2) ನನ್ನ ಜನ್ಮ ದಿನಾಂಕ 

ಆಗಿರುತ್ತದೆ. ಅದು . 

ದಾಖಲೆಯನ್ನು 
ಆಧರಿಸಿರುತ್ತದೆ. 07.10.2014 ಕ್ಕೆ ನನ್ನ ವಯಸ್ಸು 

- ಇರುತ್ತದೆ. 
My date of birth is _ . My age as on 07. 10 . 2014 is _ 

It is 
supported by 

_ Document. 


3) 07.10.2014ಕ್ಕೆ ನಾನು ಪದವೀಧರನಾಗಿದ್ದು - 

- ವಿಶ್ವವಿದ್ಯಾಲಯದಿಂದ - 

ವರ್ಷದಲ್ಲಿ 
ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ. ಅದಕ್ಕೆ ಆಧಾರವಾಗಿ 

ದಾಖಲೆ ಇರುತ್ತದೆ. 
I am a Graduate as on 07. 10 .2014 . Í have passed 

_ Examination from 
_ University in 

Year. The supporting document is 


- ಜಾತಿ/ಸಮುದಾಯ / ಪ್ರವರ್ಗಕ್ಕೆ ಸೇರಿದ್ದೇನೆ. ಅದಕ್ಕೆ ಆಧಾರವಾಗಿ . 


ನಾನು 
ದಾಖಲೆ ಇರುತ್ತದೆ. 
I belong to _ 


Caste /Group/Category . The supporting document is 


5) ನಾನು 

– ರಂದು ಪೊಲೀಸ್ ಇಲಾಖೆಗೆ ಸೇರಿದೆ . 07.10.2014ಕ್ಕೆ ನನ್ನ ಸೇವಾವಧಿಯು 
ವರ್ಷ , ತಿಂಗಳು 

- ದಿನಗಳಾಗಿರುತ್ತದೆ. 
I joined the Police Department on 

-. My length of Service as on 
07 .10. 2014 is 

_ years 

months 

_ days. 


6) ನಾನು ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿರುವುದಿಲ್ಲವೆಂದು ಹಾಗೂ ನನ್ನ ವಿರುದ್ಧ ಇಲಾಖಾ ವಿಚಾರಣೆ 

ಬಾಕಿ ಇರುವುದಿಲ್ಲವೆಂದು ಘೋಷಿಸುತ್ತೇನೆ. 
I declare that I have neither been involved in any Criminal case nor any Departmental 
Enquiry is pending against me. 


ಮೇಲೆ ಹೇಳಿದ ವಿವರಗಳು ನಿಜವೆಂದು ನಾನು ಈ ಮೂಲಕ ಘೋಷಿಸುತ್ತೇನೆ. ಯಾವುದೇ ಮಾಹಿತಿಯು 
ಪರೀಕ್ಷೆ/ಸಂದರ್ಶನ/ನೇಮಕಾತಿ ಮುಂಚೆ, ಸಂದರ್ಭ ಅಥವಾ ತರುವಾಯ ಸುಳ್ಳು ಅಥವಾ ತಪ್ಪೆಂದು ಕಂಡು ಬಂದ ಸಂದರ್ಭದಲ್ಲಿ ಅಥವಾ 
ಅನರ್ಹತೆ ಪತ್ತೆಯಾದ ಸಂದರ್ಭದಲ್ಲಿ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿದೆಯೆಂದು ನನಗೆ ತಿಳಿದಿರುತ್ತದೆ. 

I hereby declare that the above information is true . I am aware that I am liable for action against me in the 
event of any information being found false or incorrect or ineligibility being detected before , during or after the 
examination /interview /appointment. 

ಅಲ್ಲದೆ ಇದೇ ಬಗೆಯ ಪರೀಕ್ಷೆಗೆ ಹಾಜರಾಗದಂತೆ ನಾನು ತತ್ಸಮಾನ ಪರೀಕ್ಷೆಯಿಂದ ಉಚ್ಚಾಟಿಸಲ್ಪಟ್ಟಿಲ್ಲವೆಂದು ಸಹ ಘೋಷಿಸುತ್ತೇನೆ. 
I further declare that I have not been debarred from appearing for any similar examination . 


Date / ದಿನಾಂಕ: 
Place/ ಸ್ಥಳ: 


ಅಭ್ಯರ್ಥಿಯ ಪೂರ್ಣ ಸಹಿ 
Signature of the candidate 


ವರ್ಗ 


15 


03 


31 


01 . 


17 
04 
05 


01. 


04 


17 


05 


04 


04 
05 


03 
04 


ಒಟ್ಟು 


6 > 


೨೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅನುಬಂಧ- ಎ 
ಪೋಲೀಸ್ ಸಬ್ - ಇನ್‌ಪೆಕ್ಟರ್ ( ಸಿವಿಲ್ ) ಹುದ್ದೆಗಳ ವರ್ಗಿಕರಣ 

ಪೊಲೀಸ್ ಆಯುಕ್ತರವರ ಕಛೇರಿ, ಬೆಂಗಳೂರು ನಗರ 
1) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಪುರುಷ) - 114 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು ಹುದ್ದೆಗಳ | ಗ್ರಾಮೀಣ ಮಾಜಿ ಯೋಜನೆಗಳಿಂದ 

ಕನ್ನಡ 

ಇತರರು 
ಸಂಖ್ಯೆ ಅಭ್ಯರ್ಥಿ ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 57 

05 

03 | 
ಪರಿಶಿಷ್ಟ ಜಾತಿ 

05 

01 - 01 

09 
ಪರಿಶಿಷ್ಟ ಪಂಗಡ 01. 

03 
ಪ್ರವರ್ಗ - 1 
ಪ್ರವರ್ಗ - 2ಎ 05 

09 
ಪ್ರವರ್ಗ -2ಬಿ 

01. 
ಪ್ರವರ್ಗ -3ಎ 

01. 
ಪ್ರವರ್ಗ -3ಬಿ 

01 
114 

30 | 07 | 05 | 05 
ii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ( ಮಹಿಳಾ) – 33 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು ಹುದ್ದೆಗಳ ಗ್ರಾಮೀಣ ಮಾಜಿ 

ಯೋಜನೆಗಳಿಂದ 
ವರ್ಗ 

ಕನ್ನಡ 

ಇತರರು 
ಸಂಖ್ಯೆ ಅಭ್ಯರ್ಥಿ ಸೈನಿಕರು ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 16 05 

09 
ಪರಿಶಿಷ್ಟ ಜಾತಿ 06 

04 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 

02 
ಪ್ರವರ್ಗ - 2ಎ 

05 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 

01 . 
ಪ್ರವರ್ಗ -3ಬಿ 01 . 

01 . 
33 08 | 01 

_ 01 
iii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಸಿವಿಲ್ ) ಸೇವೆಯಲ್ಲಿರುವವರ - 16 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ : 

ಒಟ್ಟು ಹುದ್ದೆಗಳ 
ವರ್ಗ 

ಯೋಜನೆಗಳಿಂದ 
ಗ್ರಾಮೀಣ 

ಇತರರು 
ಸಂಖ್ಯೆ ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 

08 

02 
ಪರಿಶಿಷ್ಟ ಜಾತಿ 

02 
ಪರಿಶಿಷ್ಟ ಪಂಗಡ 

01 
ಪ್ರವರ್ಗ - 1 

01 . 
ಪ್ರವರ್ಗ -2ಎ 

02 
ಪ್ರವರ್ಗ - 2ಬಿ 


01 . 


01. 


04 


01. 


01. 
01. 


ಒಟ್ಟು 


23 


ಕನ್ನಡ 


06 


01 


ಪ್ರವರ್ಗ - 3ಎ 


ಪ್ರವರ್ಗ - 3ಬಿ 


ಒಟ್ಟು 


16 | 03 

13 
ಟಿಪ್ಪಣಿ : ಗ್ರಾಮೀಣ, ಮಾಜಿ ಸೈನಿಕರು, ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು 
ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ ತುಂಬಲಾಗುವುದು . 


ಸಹಿ / 
ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ. 


೨೭೧೩ 


ವರ್ಗ 


| ಒಟ್ಟು ಹುದ್ದೆಗಳ 


ಗ್ರಾಮೀಣ 


ಕನ್ನಡ 


ಇತರರು 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ಅನುಬಂಧ - ಎ 
ಪೊಲೀಸ್ ಆಯುಕ್ತರವರ ಕಛೇರಿ, ಬೆಂಗಳೂರು ನಗರ 

ಹೈದರಾಬಾದ್ - ಕರ್ನಾಟಕ ಮೀಸಲಾತಿಗೊಳಪಡುವ ಹುದ್ದೆಗಳ ವಿವರ 
1) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಪುರುಷ) - 10 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಮಾಜಿ | ಯೋಜನೆಗಳಿಂದ 
ಸಂಖ್ಯೆ ಅಭ್ಯರ್ಥಿ | ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 

05 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 | 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 


_ 01 


04 


02 


02 


01 . 


01. 


01 . 


01. 


| 


ಪ್ರವರ್ಗ -3ಎ 


|||| 


ಪ್ರವರ್ಗ -3ಬಿ 


|| 


10 


01. 


ಇತರರು 


01 


| 


01 . 


01 


ಒಟ್ಟು 
ii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ( ಮಹಿಳಾ) – 03 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ : 
ಒಟ್ಟು ಹುದ್ದೆಗಳ ಗ್ರಾಮೀಣ 

ಯೋಜನೆಗಳಿಂದ 
ವರ್ಗ 

ಕನ್ನಡ 
ಸಂಖ್ಯೆ 

ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 01 

- | 
ಪರಿಶಿಷ್ಟ ಜಾತಿ 

01. 
ಪರಿಶಿಷ್ಟ ಪಂಗಡ 

- 
ಪ್ರವರ್ಗ -1 | - 
ಪ್ರವರ್ಗ - 2ಎ 
ಪ್ರವರ್ಗ -2ಬಿ | - 
ಪ್ರವರ್ಗ - 3ಎ | - | 
1 ಪ್ರವರ್ಗ -3ಬಿ | - | - 
ಒಟ್ಟು | 03 

- | 
iii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ಸೇವೆಯಲ್ಲಿರುವವರ – 01 ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 

ಗ್ರಾಮೀಣ 
ಒಟ್ಟು ಹುದ್ದೆಗಳ 

ಯೋಜನೆಗಳಿಂದ 
ವರ್ಗ 

ಕನ್ನಡ 
ಸಂಖ್ಯೆ ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 
ಪ್ರವರ್ಗ - 2ಎ 
ಪ್ರವರ್ಗ -2ಬಿ 
ಪ್ರವರ್ಗ -3ಎ 
ಪ್ರವರ್ಗ - 3ಬಿ 


03 


ಇತರರು 


ಒಟ್ಟು 


01. 


01. 


ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ 
ಅಭ್ಯರ್ಥಿಗಳಿಂದ ತುಂಬಲಾಗುವುದು . 

ಸಹಿ / 
ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ. 


ವಿಶೇಷ ರಾಜ್ಯ ಪತ್ರಿಕೆ 


ಕನ್ನಡ 


ವರ್ಗ 


ಇತರರು 


ಸಂಖ್ಯೆ 


ಅಭ್ಯರ್ಥಿ 


ಸೈನಿಕರು 


01 


04 


02 
01 


೨೭೧೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 

ಅನುಬಂಧ - ಎ 

ಪೊಲೀಸ್ ಆಯುಕ್ತರವರ ಕಛೇರಿ, ಮೈಸೂರು ನಗರ 
1) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಪುರುಷ) - 10 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 
| ಒಟ್ಟು ಹುದ್ದೆಗಳ | ಗ್ರಾಮೀಣ ಮಾಜಿ ಯೋಜನೆಗಳಿಂದ 

ನಿರಾಶ್ರಿತಗೊಂಡ ಅಭ್ಯರ್ಥಿ | ಮಾಧ್ಯಮ 
ಸಾಮಾನ್ಯ ವರ್ಗ 

05 
ಪರಿಶಿಷ್ಟ ಜಾತಿ 

02 
ಪರಿಶಿಷ್ಟ ಪಂಗಡ 01 . 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ -2ಬಿ 
ಪ್ರವರ್ಗ -3ಎ 
ಪ್ರವರ್ಗ - 3ಬಿ 
ಒಟ್ಟು 

10 01 
ii) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ ) ( ಮಹಿಳಾ) – 03 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು ಹುದ್ದೆಗಳ | ಗ್ರಾಮೀಣ 

ಯೋಜನೆಗಳಿಂದ 

ಕನ್ನಡ 
ಸಂಖ್ಯೆ 

ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 

01. 
ಪರಿಶಿಷ್ಟ ಜಾತಿ 

01 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 


ವರ್ಗ 


ಇತರರು 


01 . 


01. 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ -3ಬಿ 
ಒಟ್ಟು 


03 


03 


ಕನ್ನಡ 


ಇತರರು 


ಸಂಖ್ಯೆ 


iii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ಸೇವೆಯಲ್ಲಿರುವವರ - 01 ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 

ಒಟ್ಟು ಹುದ್ದೆಗಳ 
ವರ್ಗ 

ಯೋಜನೆಗಳಿಂದ 
ಗ್ರಾಮೀಣ 

ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 
ಪ್ರವರ್ಗ - 2ಎ 


- 


01 


ಪ್ರವರ್ಗ - 2ಬಿ 


ಪ್ರವರ್ಗ -3ಎ 


ಪ್ರವರ್ಗ - 3ಬಿ 


01. 


ఒట్టు 

01. 
ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ 
ಅಭ್ಯರ್ಥಿಗಳಿಂದ ತುಂಬಲಾಗುವುದು. 

ಸಹಿ / 
ಪೊಲೀಸ್ ಆಯುಕ್ತರು, ಮೈಸೂರು ನಗರ. 


೨೭೧೫ 


ಇತರರು 


02 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ಅನುಬಂಧ - ಎ 

ಪೊಲೀಸ್ ಆಯುಕ್ತರವರ ಕಛೇರಿ, ಹುಬ್ಬಳ್ಳಿ - ಧಾರವಾಡ ನಗರ 
1) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ( ಪುರುಷ) – 05 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು ಹುದ್ದೆಗಳಲ್ಲಿ ಗ್ರಾಮೀಣ 

ಮಾಜಿ 

ಯೋಜನೆಗಳಿಂದ 
ವರ್ಗ 

ಕನ್ನಡ 
ಸಂಖ್ಯೆ ಅಭ್ಯರ್ಥಿ ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
( ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ -3ಬಿ 
ಒಟ್ಟು 


02 
01 


- 


01 


01 . 


||||||||| 


05 


- 


05 


ಕನ್ನಡ 


ಇತರರು 


ಸಂಖ್ಯೆ 


ii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ( ಮಹಿಳಾ) – 01 ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 
ವರ್ಗ ಒಟ್ಟು ಹುದ್ದೆಗಳ ಗ್ರಾಮೀಣ 

ಯೋಜನೆಗಳಿಂದ 

ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 


ಒಟ್ಟು 


01 . 


- 01 


ಇತರರು 


- 


01 


iii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಸಿವಿಲ್) ಸೇವೆಯಲ್ಲಿರುವವರ - 01 ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ : 
ಒಟ್ಟು ಹುದ್ದೆಗಳ ಗ್ರಾಮೀಣ ಯೋಜನೆಗಳಿಂದ 

ಕನ್ನಡ 
ವರ್ಗ 

ಸಂಖ್ಯೆ ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 

- 01 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ -3ಎ 
ಪ್ರವರ್ಗ - 3ಬಿ 


ಒಟ್ಟು 


ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ 
ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ಸಹಿ / 
ಪೊಲೀಸ್ ಆಯುಕ್ತರು, ಹುಬ್ಬಳ್ಳಿ- ಧಾರವಾಡ ನಗರ . 


ವಿಶೇಷ ರಾಜ್ಯ ಪತ್ರಿಕೆ 


ಕನ್ನಡ 


ಇತರರು 


೨೭೧೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

- ಅನುಬಂಧ - ಎ 

ಪೊಲೀಸ್ ಆಯುಕ್ತರವರ ಕಛೇರಿ, ಮಂಗಳೂರು ನಗರ 
1) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಪುರುಷ) – 07 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಒಟ್ಟು ಹುದ್ದೆಗಳ ಗ್ರಾಮೀಣ ಮಾಜಿ ಯೋಜನೆಗಳಿಂದ 
ವರ್ಗ 
ಸಂಖ್ಯೆ ಅಭ್ಯರ್ಥಿ 

| ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 

01. 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 

01 
ಪ್ರವರ್ಗ -1 

01 
ಪ್ರವರ್ಗ - 2ಎ 


| ಸೈನಿಕರು 


03 


02 


01 


01 


01 


01. 


6 


ಪ್ರವರ್ಗ - 2ಬಿ 


| 
| 
| 
| 


ಪ್ರವರ್ಗ -3ಎ 


ಪ್ರವರ್ಗ - 3ಬಿ 


| 
| 


| 


ಒಟ್ಟು 


07 


| 


- 


01 - 


06 


ii) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ ) ( ಮಹಿಳಾ) – 01 ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ : 

ಒಟ್ಟು ಹುದ್ದೆಗಳ | 
ವರ್ಗ ಗ್ರಾಮೀಣ ಯೋಜನೆಗಳಿಂದ 

ಕನ್ನಡ 
ಸಂಖ್ಯೆ ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ | - 

01 | 
ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ 
ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ಸಹಿ/ 
ಪೊಲೀಸ್ ಆಯುಕ್ತರು , ಮಂಗಳೂರು ನಗರ . 


೨೭೧೭ 


ಮಾಜಿ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

- ಅನುಬಂಧ- ಎ 

ಆರಕ್ಷಕ ಮಹಾ ನಿರೀಕ್ಷಕ ರವರ ಕಛೇರಿ, ಪಶ್ಚಿಮ ವಲಯ , ಮಂಗಳೂರು 
1) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ( ಪುರುಷ) – 08 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು ಹುದ್ದೆಗಳ | ಗ್ರಾಮೀಣ 

ಯೋಜನೆಗಳಿಂದ 
ವರ್ಗ 

ಕನ್ನಡ 
ಸಂಖ್ಯೆ ಅಭ್ಯರ್ಥಿ ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 04 - 01 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಇತರರು 


/ 


03 
01 


01 


01. 


01 


01 


01. 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 


ಒಟ್ಟು 


08 


| 


01 


07 


ಕನ್ನಡ 


ಇತರರು 


ಸಂಖ್ಯೆ 


01. 


01. 


01 


5||| 


|| 


|| 


|| 


|| 


ii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಸಿವಿಲ್ ) ( ಮಹಿಳಾ) – 03 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಒಟ್ಟು ಹುದ್ದೆಗಳ ಗ್ರಾಮೀಣ ಯೋಜನೆಗಳಿಂದ 
ವರ್ಗ 

ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ | ಮಾಧ್ಯಮ 
ಸಾಮಾನ್ಯ ವರ್ಗ 

01. 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ -3ಬಿ 
ಒಟ್ಟು 

03 
iii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ಸೇವೆಯಲ್ಲಿರುವವರ – 01 ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು ಹುದ್ದೆಗಳ ಗ್ರಾಮೀಣ ಯೋಜನೆಗಳಿಂದ 

ಕನ್ನಡ 
ಸಂಖ್ಯೆ ಅಭ್ಯರ್ಥಿ 

ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 


ವರ್ಗ 


ಇತರರು 


01 


ಒಟ್ಟು 

01 
ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರ 
ಅಭ್ಯರ್ಥಿಗಳಿಂದ ತುಂಬಲಾಗುವುದು. 

ಸಹಿ / 
ಆರಕ್ಷಕ ಮಹಾ ನಿರೀಕ್ಷಕರು, ಪಶ್ಚಿಮ ವಲಯ, 

ಮಂಗಳೂರು. 


ಸೈನಿಕರು 


01. 


- - 


01. 


೨೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅನುಬಂಧ - ಎ 

ಆರಕ್ಷಕ ಉಪ ಮಹಾ ನಿರೀಕ್ಷಕ ರವರ ಕಛೇರಿ, ರೈಲ್ವೇಸ್, ಬೆಂಗಳೂರು 
1) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ ) ( ಪುರುಷ) ( ಸ್ಥಳಿಯೇತರ) – 08 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಒಟ್ಟು ಹುದ್ದೆಗಳ | ಗ್ರಾಮೀಣ | ಮಾಜಿ ಯೋಜನೆಗಳಿಂದ 
ವರ್ಗ 

ಕನ್ನಡ 

ಇತರರು 
ಸಂಖ್ಯೆ ಅಭ್ಯರ್ಥಿ 

ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ | 04 - 01 | 

03 
ಪರಿಶಿಷ್ಟ ಜಾತಿ 

01. 
ಪರಿಶಿಷ್ಟ ಪಂಗಡ 

01 
ಪ್ರವರ್ಗ -1 
ಪ್ರವರ್ಗ -2ಎ 
ಪ್ರವರ್ಗ -2ಬಿ 
ಪ್ರವರ್ಗ -3ಎ 
ಪ್ರವರ್ಗ - 3ಬಿ 

| 08 | 01 . 
11 ) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ( ಮಹಿಳಾ) ( ಸ್ಥಳೀಯೇತರ) – 02 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು ಹುದ್ದೆಗಳ 

ಯೋಜನೆಗಳಿಂದ 

| ಗ್ರಾಮೀಣ 
ವರ್ಗ 

ಕನ್ನಡ 

ಇತರರು 
ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ -2ಎ 
ಪ್ರವರ್ಗ -2ಬಿ 


ಒಟ್ಟು 


ಸಂಖ್ಯೆ 


01. 


01 . 


ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 


ಒಟ್ಟು 


02 


02 


ii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ಸೇವೆಯಲ್ಲಿರುವವರ ( ಸ್ಥಳಿಯೇತರ) - 01 ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು ಹುದ್ದೆಗಳ ಗ್ರಾಮೀಣ 

ಯೋಜನೆಗಳಿಂದ 
ವರ್ಗ 

ಕನ್ನಡ 

ಇತರರು 
ಸಂಖ್ಯೆ 

ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 
ಒಟ್ಟು 

01 . 


01 . 


ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ 
ಅಭ್ಯರ್ಥಿಗಳಿಂದ ತುಂಬಲಾಗುವುದು. 

ಸಹಿ / 
ಆರಕ್ಷಕ ಉಪ ಮಹಾ ನಿರೀಕ್ಷಕರು, ರೈಲ್ವೇಸ್, 

ಬೆಂಗಳೂರು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೧೯ 
ಅನುಬಂಧ- ಎ 
ಆರಕ್ಷಕ ಉಪ ಮಹಾ ನಿರೀಕ್ಷಕ ರವರ ಕಛೇರಿ, ರೈಲ್ವೇಸ್, ಬೆಂಗಳೂರು 
ಹೈದರಾಬಾದ್ - ಕರ್ನಾಟಕ ಮೀಸಲಾತಿಗೊಳಪಡುವ ಬೆಂಗಳೂರ ನಗರದಲ್ಲಿನ ರಾಜ್ಯ ಮಟ್ಟದ ಕಛೇರಿಯ ಸ್ಥಳೀಯ ವೃಂದದ ಖಾಲಿ 

ಹುದ್ದೆಗಳು 
1) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಪುರುಷ) (ಸ್ಥಳೀಯ) – 01 ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 
ವರ್ಗ | ಒಟ್ಟು ಹುದ್ದೆಗಳ | ಗ್ರಾಮೀಣ ಮಾಜಿ | ಯೋಜನೆಗಳಿಂದ ಕನ್ನಡ 

ಇತರರು 
ಅಭ್ಯರ್ಥಿ ಸೈನಿಕರು ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 


ವರ್ಗ 


| 


ಸಂಖ್ಯೆ 


| 


ಪ್ರವರ್ಗ - 2ಎ 


ಕನ್ನಡ 


ಸಂಖ್ಯೆ 


01 


01 


ಪ್ರವರ್ಗ - 2ಬಿ 
ಪ್ರವರ್ಗ -3ಎ 
ಪ್ರವರ್ಗ - 3ಬಿ 
ಒಟ್ಟು 

- 01 | | 

ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೊಳಪಡುವ ಖಾಲಿ ಹುದ್ದೆಗಳು 
1) ಪೊಲೀಸ್ ಸಬ್ಇನ್ಸ್‌ಪೆಕ್ಟರ್ (ಸಿವಿಲ್ ) ( ಪುರುಷ) ( ಸ್ಥಳೀಯ) – 02 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಒಟ್ಟು ಹುದ್ದೆಗಳ ಗ್ರಾಮೀಣ | 
ವರ್ಗ 

ಯೋಜನೆಗಳಿಂದ | 

ಇತರರು 
ಅಭ್ಯರ್ಥಿ | ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 

- 01 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ -3ಬಿ 

ಒಟ್ಟು 
i ) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್ ) ( ಮಹಿಳಾ ) - 01ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 

ಗ್ರಾಮೀಣ | ಯೋಜನೆಗಳಿಂದ 
ಒಟ್ಟು ಹುದ್ದೆಗಳ 
ವರ್ಗ 

ಕನ್ನಡ 

ಇತರರು 
- ಸಂಖ್ಯೆ ಅಭ್ಯರ್ಥಿ | ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ -3ಬಿ 


ಒಟ್ಟು 


01 


| 


, 


ಸಹಿ / 
ಆರಕ್ಷಕ ಉಪ ಮಹಾ ನಿರೀಕ್ಷಕರು, ರೈಲ್ವೇಸ್, ಬೆಂಗಳೂರು. 


ಒಟ್ಟು 


ಮಾಜಿ 


75 


19 


05 


23 


೨೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 

ಅನುಬಂಧ - ಬಿ 
ಆಯುಕ್ತರ ಕಛೇರಿಗಳು ಮತ್ತು ವಲಯ ಕಛೇರಿಗಳಲ್ಲಿ ಖಾಲಿ ಇರುವ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಪುರುಷ & ಮಹಿಳಾ) 

ವರ್ಗಿಕರಣದ ವಿವರ 
1) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ( ಪುರುಷ) - 152 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ 
ಗ್ರಾಮೀಣ 
ವರ್ಗ ಹುದ್ದೆಗಳ 

ಕನ್ನಡ 
ನಿರಾಶ್ರಿತಗೊಂಡ 

ಇತರರು 
ಅಭ್ಯರ್ಥಿ ಸೈನಿಕರು 
ಸಂಖ್ಯೆ 

ಅಭ್ಯರ್ಥಿ 

ಮಾಧ್ಯಮ 
ಸಾಮಾನ್ಯ ವರ್ಗ 

03 

45 
ಪರಿಶಿಷ್ಟ ಜಾತಿ 

05 01 01. 

15 
ಪರಿಶಿಷ್ಟ ಪಂಗಡ 09 01. 

08 
ಪ್ರವರ್ಗ - 1 

10 

01. 
ಪ್ರವರ್ಗ - 2ಎ 21 | 05 | 01 | 01 

13 
ಪ್ರವರ್ಗ - 2ಬಿ 05 | 01 | - 

04 
ಪ್ರವರ್ಗ -3ಎ 04 01. 

03 
ಪ್ರವರ್ಗ - 3ಬಿ 

05 
ಒಟ್ಟು | 152 | 34 | 07 

05 | 05 

101 . 
ಟಿಪ್ಪಣಿ : ಗ್ರಾಮೀಣ, ಮಾಜಿ ಸೈನಿಕರು, ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು 
ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ 
ತುಂಬಲಾಗುವುದು. 


09 


01 . 


04 


p3 


ಕನಡ 


ವರ್ಗ 


ಇತರರು 


[ ಸಂಖ್ಯೆ 


12 


09 


ii) ಮಹಿಳಾ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್‌ - 43 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ 
ಒಟ್ಟು ಹುದ್ದೆಗಳ | ಗ್ರಾಮೀಣ 

ನಿರಾಶ್ರಿತಗೊಂಡ 
ಅಭ್ಯರ್ಥಿ 

ಮಾಧ್ಯಮ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ 19 | 05 | 01 
ಪರಿಶಿಷ್ಟ ಜಾತಿ | 11 02 | - 
ಪರಿಶಿಷ್ಟ ಪಂಗಡ 03 
ಪ್ರವರ್ಗ -1 | 02 | - | - | - | - 
ಪ್ರವರ್ಗ -2ಎ | 05 | 01 | - | 
ಪ್ರವರ್ಗ - 2ಬಿ 

01. 
ಪ್ರವರ್ಗ - 3ಎ - 01 
ಪ್ರವರ್ಗ - 3ಬಿ 


03 


| 


02 


04 


01 


01 


01 | 


01. 


ಒಟ್ಟು 


43 


08. 


01. 


01. 


33 


ಟಿಪ್ಪಣಿ : ಗ್ರಾಮೀಣ, ಮಾಜಿ ಸೈನಿಕರು ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು 
ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


೨೭೨೧ . 


ವರ್ಗ 


ಮಾಧ್ಯಮ 


06 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 
ii) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್) ಸೇವೆಯಲ್ಲಿರುವವರ - 20 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು 

ಯೋಜನೆಗಳಿಂದ 
ಗ್ರಾಮೀಣ 

ಕನ್ನಡ 
ಹುದ್ದೆಗಳ ನಿರಾಶ್ರಿತಗೊಂಡ 

ಇತರರು 
ಅಭ್ಯರ್ಥಿ 
ಸಂಖ್ಯೆ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ - 08 02 

06 
ಪರಿಶಿಷ್ಟ ಜಾತಿ | 07 
ಪರಿಶಿಷ್ಟ ಪಂಗಡ 

01 
ಪ್ರವರ್ಗ - 1 

01 . 
ಪ್ರವರ್ಗ - 2ಎ 02 

02 
ಪ್ರವರ್ಗ - 2ಬಿ 

01 
ಪ್ರವರ್ಗ -3ಎ 
ಪ್ರವರ್ಗ - 3ಬಿ 
ಒಟ್ಟು - 20 | _ 03 

17 


01 


- 


01. 


01 . 


ಟಿಪ್ಪಣಿ : ಗ್ರಾಮೀಣ ಮತ್ತು ಮಾಜಿ ಸೈನಿಕರು, ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ 
ನಮೂದಿಸಿರುವ ಅದೇ ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


೨೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅನುಬಂಧ - ಬಿ 
ಹೈದರಾಬಾದ್ -ಕರ್ನಾಟಕ ಮೀಸಲಾತಿಗೊಳಪಡುವ ಬೆಂಗಳೂರು ನಗರದಲ್ಲಿನ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಪುರುಷ & 

ಮಹಿಳಾ) ಒಟ್ಟು ಹುದ್ದೆಗಳ ವಿವರ 
1) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ ) ( ಪುರುಷ) - 11 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಒಟ್ಟು ಹುದ್ದೆಗಳ | ಗ್ರಾಮೀಣ | ಮಾಜಿ ಯೋಜನೆಗಳಿಂದ 
ವರ್ಗ 

ಇತರರು 
ಸಂಖ್ಯೆ 

ಅಭ್ಯರ್ಥಿ 

| ಸೈನಿಕರು ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 05 - 01 | 

04 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


03 


03 
01 


01 


6| 


5| 


ಪ್ರವರ್ಗ - 2ಎ 


6| 


| 


ಪ್ರವರ್ಗ - 2ಬಿ 


|| 


|| 


|| 


|| 


| 


|| 


11. 


ಕನ್ನಡ 


ಇತರರು 


- ಮಾಧ್ಯಮ 


ಪ್ರವರ್ಗ - 3ಎ 
ಪ್ರವರ್ಗ -3ಬಿ 
ಒಟ್ಟು 

01 
i) ಮಹಿಳಾ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ - 03 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಒಟ್ಟು ಹುದ್ದೆಗಳ 

ಗ್ರಾಮೀಣ ಮಾಜಿ 
ವರ್ಗ 

ಯೋಜನೆಗಳಿಂದ 
ಸಂಖ್ಯೆ ಅಭ್ಯರ್ಥಿ | ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ 
ಸಾಮಾನ್ಯ ವರ್ಗ 

01 . 
ಪರಿಶಿಷ್ಟ ಜಾತಿ 

01 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 


01 


01 


ಪ್ರವರ್ಗ - 3ಎ 


ಪ್ರವರ್ಗ - 3ಬಿ 


03 


ಒಟ್ಟು 

03 
ii ) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್ ) ಸೇವೆಯಲ್ಲಿರುವವರ - 01 ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 

ಒಟ್ಟು ಹುದ್ದೆಗಳ ಗ್ರಾಮೀಣ | ಯೋಜನೆಗಳಿಂದ 
ವರ್ಗ 

ಕನ್ನಡ 

ಇತರರು 
ಸಂಖ್ಯೆ ಅಭ್ಯರ್ಥಿ | ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ _ 01 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ -3ಬಿ 


ಒಟ್ಟು 


01 


01 . 
ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ 
ಇತರೆ ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


೨೭೨೩ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೊಳಪಡುವ ಸ್ಥಳೀಯ ಖಾಲಿ ಹುದ್ದೆಗಳ ವಿವರ 
1) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಸಿವಿಲ್) ( ಪುರುಷ) (ಸ್ಥಳೀಯ ) – 02 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಒಟ್ಟು 
ಹುದ್ದೆಗಳ 
ಸಂಖ್ಯೆ 


ಗ್ರಾಮೀಣ 
ಅಭ್ಯರ್ಥಿ 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಇತರರು 


ಮಾಧ್ಯಮ 


01 


01 


01 


- 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ || 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ -3ಎ 
ಪ್ರವರ್ಗ -3ಬಿ 
ಒಟ್ಟು | 


02 


02 


ii) ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಮಹಿಳಾ) ( ಸ್ಥಳೀಯ) – 01ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಒಟ್ಟು 
ಹುದ್ದೆಗಳ 
ಸಂಖ್ಯೆ 


ಗ್ರಾಮೀಣ 
ಅಭ್ಯರ್ಥಿ 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ 
ಮಾಧ್ಯಮ 


ಇತರರು 


V 


| 


13. 
UI 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ | 
ಪ್ರವರ್ಗ - 1 


ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ -3ಎ 
ಪ್ರವರ್ಗ - 3ಬಿ 
ಒಟ್ಟು 


ಸಹಿ / 
ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 
ನೇಮಕಾತಿ ಮತ್ತು ತರಬೇತಿ ಹಾಗೂ ಸದಸ್ಯ ಕಾರ್ಯದರ್ಶಿ , 
ಪೋಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ನೇಮಕಾತಿ ಸಮಿತಿ, 

ಕಾರ್ಲಟನ್ ಭವನ , ಅರಮನೆ ರಸ್ತೆ , 

ಬೆಂಗಳೂರು- 560 001. 


ఒట్టు 


ಮಾಧ್ಯಮ 


೨೭ ೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅನುಬಂಧ - ಎ 

ಪೊಲೀಸ್ ಆಯುಕ್ತರವರ ಕಛೇರಿ, ಬೆಂಗಳೂರು ನಗರ 
i) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್ ) ( ಪುರುಷ) - 15 ಖಾಲಿ 
ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ 
ಗ್ರಾಮೀಣ ಮಾಜಿ 
ವರ್ಗ 

ಕನ್ನಡ 
ಹುದ್ದೆಗಳ 

ನಿರಾಶ್ರಿತಗೊಂಡ 

ಇತರರು 
ಅಭ್ಯರ್ಥಿ ಸೈನಿಕರು 
ಸಂಖ್ಯೆ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ 02 

05 
ಪರಿಶಿಷ್ಟ ಜಾತಿ 

02 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 

01 
ಪ್ರವರ್ಗ - 2ಎ 02 

02 
ಪ್ರವರ್ಗ - 2ಬಿ 01 

01. 
ಪ್ರವರ್ಗ - 3ಎ 


07 


03 


01 


01. 


01 


ಪ್ರವರ್ಗ - 3ಬಿ 


ಒಟ್ಟು 


- 


15 


| 


03 


12 


ఒట్టు 


ಕನ್ನಡ | 


ii) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್ ) ( ಪುರುಷ) 
ಸೇವೆಯಲ್ಲಿರುವವರ – 02 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ 

ಗ್ರಾಮೀಣ 
ವರ್ಗ ಹುದ್ದೆಗಳ 

ನಿರಾಶ್ರಿತಗೊಂಡ 

ಇತರರು 
ಅಭ್ಯರ್ಥಿ 

ಮಾಧ್ಯಮ 
ಸಂಖ್ಯೆ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ 

- 01 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


01. 


01. 


ಪ್ರವರ್ಗ - 2ಎ 


ಪ್ರವರ್ಗ -2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 


ಒಟ್ಟು 


| 


02 


- 


02 


| 


ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ 
ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ಸಹಿ / 


ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ. 


೨೭೨೫ 


ವರ್ಗ 


| ಒಟ್ಟು ಹುದ್ದೆಗಳ | 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ಅನುಬಂಧ - ಎ 
ಪೊಲೀಸ್ ಆಯುಕ್ತರವರ ಕಛೇರಿ, ಬೆಂಗಳೂರು ನಗರ 

ಹೈದರಾಬಾದ್ - ಕರ್ನಾಟಕ ಮೀಸಲಾತಿಗೊಳಪಡುವ ಹುದ್ದೆಯ ವಿವರ 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ) (ಸಿಎಆರ್ / ಡಿಎಆರ್ ) ( ಪುರುಷ) - 01 ಖಾಲಿ ಹುದ್ದೆಯ 
ವರ್ಗಿಕರಣ ಈ ಕೆಳಗಿನಂತಿದೆ: 
ಗ್ರಾಮೀಣ ಯೋಜನೆಗಳಿಂದ 

ಕನ್ನಡ 

ಇತರರು 
| ಸಂಖ್ಯೆ 

ಅಭ್ಯರ್ಥಿ ನಿರಾಶ್ರಿತಗೊಂಡ ಅಭ್ಯರ್ಥಿ | ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 
01 . 

- 

01 


ಒಟ್ಟು 


ಸಹಿ / 
ಪೊಲೀಸ್ ಆಯುಕ್ತರು , 
ಬೆಂಗಳೂರು ನಗರ . 


ಅನುಬಂಧ - ಎ 

ಪೊಲೀಸ್ ಆಯುಕ್ತರವರ ಕಛೇರಿ, ಮೈಸೂರು ನಗರ 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್ ) ( ಪುರುಷ) - 04 ಖಾಲಿ ಹುದ್ದೆಗಳ ವರ್ಗಿಕರಣ 
ಈ ಕೆಳಗಿನಂತಿದೆ: 
ವರ್ಗ | ಒಟ್ಟು ಹುದ್ದೆಗಳ | ಗ್ರಾಮೀಣ ಮಾಜಿ ಯೋಜನೆಗಳಿಂದ 
ಸಂಖ್ಯೆ 

ಇತರರು 
ಅಭ್ಯರ್ಥಿ ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 

02 
ಪರಿಶಿಷ್ಟ ಜಾತಿ 01 

01 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


02 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ - 3ಬಿ 


ఒట్టు 


| 


04 


| 


- 


| 


- 


| 


04 


ಸಹಿ / 
ಪೊಲೀಸ್ ಆಯುಕ್ತರು, 
ಮೈಸೂರು ನಗರ. 


೨೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅನುಬಂಧ- ಎ 

ಪೊಲೀಸ್ ಆಯುಕ್ತರವರ ಕಛೇರಿ, ಹುಬ್ಬಳ್ಳಿ- ಧಾರವಾಡ ನಗರ 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್ ) ( ಪುರುಷ) – 03 ಖಾಲಿ ಹುದ್ದೆಗಳ ವರ್ಗಿಕರಣ 
ಈ ಕೆಳಗಿನಂತಿದೆ: 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ ಅಭ್ಯರ್ಥಿ | ಮಾಧ್ಯಮ 


ಇತರರು 


ಸಂಖ್ಯೆ 


01 . 


01. 


01 


- 


01 


- - 


ವರ್ಗ | ಒಟ್ಟು ಹುದ್ದೆಗಳ | ಗ್ರಾಮೀಣ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ 01. 
ಪರಿಶಿಷ್ಟ ಜಾತಿ 01. 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ -3ಬಿ 
ಒಟ್ಟು 


03 


. 


. 


ಸಹಿ / 
ಪೊಲೀಸ್ ಆಯುಕ್ತರು, 

ಹುಬ್ಬಳ್ಳಿ - ಧಾರವಾಡ ನಗರ. 
ಅನುಬಂಧ - ಎ 

ಪೊಲೀಸ್ ಆಯುಕ್ತರವರ ಕಛೇರಿ, ಮಂಗಳೂರು ನಗರ 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್ ) ( ಪುರುಷ) – 03 ಖಾಲಿ ಹುದ್ದೆಗಳ ವರ್ಗಿಕರಣ 
ಈ ಕೆಳಗಿನಂತಿದೆ: 


ಇತರರು 


01. 


01. 


01 . 


01 . 


01 


ವರ್ಗ | ಒಟ್ಟು ಹುದ್ದೆಗಳ 1 ಗ್ರಾಮೀಣ 

ಮಾಜಿ ಯೋಜನೆಗಳಿಂದ ಕನ್ನಡ 
ಸಂಖ್ಯೆ | ಅಭ್ಯರ್ಥಿ | ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ | ಮಾಧ್ಯಮ | 
ಸಾಮಾನ್ಯ ವರ್ಗ | 01 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 
ಒಟ್ಟು 

03 | | | 


03 


ಸಹಿ / 
ಪೊಲೀಸ್ ಆಯುಕ್ತರು, 
ಮಂಗಳೂರು ನಗರ. 


02 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೨೭ 
ಅನುಬಂಧ - ಎ 
ಆರಕ್ಷಕ ಮಹಾ ನಿರೀಕ್ಷಕ ರವರ ಕಛೇರಿ, ಪಶ್ಚಿಮ ವಲಯ , ಮಂಗಳೂರು 
i) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್) ( ಪುರುಷ) - 04 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು 

ಯೋಜನೆಗಳಿಂದ 
ಗ್ರಾಮೀಣ ಮಾಜಿ 
ವರ್ಗ ಹುದ್ದೆಗಳ 

ನಿರಾಶ್ರಿತಗೊಂಡ 

ಇತರರು 
ಅಭ್ಯರ್ಥಿ | ಸೈನಿಕರು | 

ಮಾಧ್ಯಮ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ - 02 
ಪರಿಶಿಷ್ಟ ಜಾತಿ 01. 

01. 
ಪರಿಶಿಷ್ಟ ಪಂಗಡ | 01 | | | 

| | _ 01 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 
ಒಟ್ಟು 

- 04 


04 


ii) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ ) (ಸಿಎಆರ್ / ಡಿಎಆರ್) ( ಪುರುಷ) ಸೇವೆಯಲ್ಲಿರುವವರ - 01 
ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 
ಒಟ್ಟು 

ಯೋಜನೆಗಳಿಂದ 
ಗ್ರಾಮೀಣ 

ಕನ್ನಡ 
ವರ್ಗ ಹುದ್ದೆಗಳ ನಿರಾಶ್ರಿತಗೊಂಡ 

ಇತರರು 
ಸಂಖ್ಯೆ ಅಭ್ಯರ್ಥಿ ಅಭ್ಯರ್ಥಿ 

ಮಾಧ್ಯಮ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


01 


ಪ್ರವರ್ಗ - 2ಎ 
ಪ್ರವರ್ಗ -2ಬಿ 


ಪ್ರವರ್ಗ -3ಎ 


ಪ್ರವರ್ಗ - 3ಬಿ 


ಒಟ್ಟು 


| 


ಸಹಿ / 
ಆರಕ್ಷಕ ಮಹಾ ನಿರೀಕ್ಷಕರು, ಪಶ್ಚಿಮ ವಲಯ , 

ಮಂಗಳೂರು. 


೨೭ ೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅನುಬಂಧ- ಎ 

ಆರಕ್ಷಕ ಮಹಾ ನಿರೀಕ್ಷಕ ರವರ ಕಛೇರಿ, ಕೇಂದ್ರ ವಲಯ, ಬೆಂಗಳೂರು 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್ ಎಸ್‌ಐ ) ( ಸಿಎಆರ್ / ಡಿಎಆರ್ ) ( ಪುರುಷ) - 03 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ: 

ಗ್ರಾಮೀಣ ಮಾಜಿ ಯೋಜನೆಗಳಿಂದ 
ವರ್ಗ 

ಇತರರು 
ಸಂಖ್ಯೆ | ಅಭ್ಯರ್ಥಿ | ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ | ಮಾಧ್ಯಮ 
ಸಾಮಾನ್ಯ ವರ್ಗ | 
ಪರಿಶಿಷ್ಟ ಜಾತಿ | 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ -2ಬಿ 
ಪ್ರವರ್ಗ -3ಎ 
ಪ್ರವರ್ಗ - 3ಬಿ 


01 


01. 


01 . 


01 . 


ಒಟ್ಟು 


_ 03 


ಸಹಿ/ 
ಆರಕ್ಷಕ ಮಹಾ ನಿರೀಕ್ಷಕರು, 
ಕೇಂದ್ರ ವಲಯ , ಬೆಂಗಳೂರು. 


ಅನುಬಂಧ - ಎ 
ಆರಕ್ಷಕ ಮಹಾ ನಿರೀಕ್ಷಕ ರವರ ಕಛೇರಿ, ಪೂರ್ವ ವಲಯ , ದಾವಣಗೆರೆ 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್‌ ಎಸ್‌ಐ) (ಸಿಎಆರ್ / ಡಿಎಆರ್ ) ( ಪುರುಷ) - 03 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ: 

. . . | ಒಟ್ಟು ಹುದ್ದೆಗಳ | ಗ್ರಾಮೀಣ | ಮಾಜಿ | ಯೋಜನೆಗಳಿಂದ | ಕನ್ನಡ 
ವರ್ಗ 

ಇತರರು 
ಸಂಖ್ಯೆ ಅಭ್ಯರ್ಥಿ | ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ 
ಸಾಮಾನ್ಯ ವರ್ಗ | 01 
ಪರಿಶಿಷ್ಟ ಜಾತಿ 01. 
ಪರಿಶಿಷ್ಟ ಪಂಗಡ 01 | 

| | | 

| | | 01 
ಪ್ರವರ್ಗ - 1 


ಮಾಧ್ಯಮ 


01. 


01. 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ -3ಎ 
ಪ್ರವರ್ಗ - 3ಬಿ 
ಒಟ್ಟು 


03 


| 


- 


| 


- 


| 


ಸಹಿ/ 
ಆರಕ್ಷಕ ಮಹಾ ನಿರೀಕ್ಷಕರು, 
ಪೂರ್ವ ವಲಯ , ದಾವಣಗೆರೆ. 


(ಗ್ರಾಮೀಣ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೨೯ 
ಅನುಬಂಧ- ಎ 
- ಆರಕ್ಷಕ ಮಹಾ ನಿರೀಕ್ಷಕ ರವರ ಕಛೇರಿ, ಈಶಾನ್ಯ ವಲಯ, ಗುಲ್ಬರ್ಗಾ 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್ ) ( ಪುರುಷ) ( ಸ್ಥಳೀಯ) – 03 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ: 
| ಒಟ್ಟು ಹುದ್ದೆಗಳ 

ಮಾಜಿ ಯೋಜನೆಗಳಿಂದ | ಕನ್ನಡ 
ವರ್ಗ 

ಇತರರು 
ಸಂಖ್ಯೆ ಅಭ್ಯರ್ಥಿ ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ | ಮಾಧ್ಯಮ 
ಸಾಮಾನ್ಯ ವರ್ಗ 01. 

01 
ಪರಿಶಿಷ್ಟ ಜಾತಿ | 01. 

01. 
ಪರಿಶಿಷ್ಟ ಪಂಗಡ 

- - 01 
ಪ್ರವರ್ಗ - 1 
ಪ್ರವರ್ಗ -2ಎ 
ಪ್ರವರ್ಗ - 2ಬಿ 
ಪ್ರವರ್ಗ -3ಎ 


ಪ್ರವರ್ಗ -3ಬಿ 


ಒಟ್ಟು 


03 


- 


03 


ಸಹಿ / 
ಆರಕ್ಷಕ ಮಹಾ ನಿರೀಕ್ಷಕರು, 
ಈಶಾನ್ಯ ವಲಯ , ಗುಲ್ಬರ್ಗಾ. 


ಮಾಧ್ಯಮ 


- 


- 


ಅನುಬಂಧ - ಎ 

ಆರಕ್ಷಕ ಮಹಾ ನಿರೀಕ್ಷಕ ರವರ ಕಛೇರಿ, ಉತ್ತರ ವಲಯ , ಬೆಳಗಾವಿ 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್/ ಡಿಎಆರ್ ) ( ಪುರುಷ) - 05 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ: 

| ಒಟ್ಟು ಹುದ್ದೆಗಳ | ಗ್ರಾಮೀಣ ಮಾಜಿ ಯೋಜನೆಗಳಿಂದ 
ವರ್ಗ 

ಇತರರು 
1 ಸಂಖ್ಯೆ 

ಅಭ್ಯರ್ಥಿ ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ | 
ಸಾಮಾನ್ಯ ವರ್ಗ - 02 

- 02 
ಪರಿಶಿಷ್ಟ ಜಾತಿ | 01 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 

01 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ -3ಎ 
ಪ್ರವರ್ಗ -3ಬಿ | 


01 


01. 


01 . 


ಒಟ್ಟು 


| 


05 


ಸಹಿ / 
ಆರಕ್ಷಕ ಮಹಾ ನಿರೀಕ್ಷಕರು, 
ಉತ್ತರ ವಲಯ , ಬೆಳಗಾವಿ. 


ಒಟ್ಟು 


ಕನ್ನಡ 


ಮಾದಮ 


ಸಂಖೆ. 


೨೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅನುಬಂಧ- ಎ 
ಆರಕ್ಷಕ ಮಹಾ ನಿರೀಕ್ಷಕ ರವರ ಕಛೇರಿ, ದಕ್ಷಿಣ ವಲಯ , ಮೈಸೂರು 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಆರ್‌ಎಸ್‌ಐ) ( ಸಿಎಆರ್/ ಡಿಎಆರ್ ) ( ಪುರುಷ) - 05 ಖಾಲಿ 
ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ 
ಗ್ರಾಮೀಣ 

ಮಾಜಿ 
ವರ್ಗ ಹುದ್ದೆಗಳ 

ನಿರಾಶ್ರಿತಗೊಂಡ 

ಇತರರು 
ಅಭ್ಯರ್ಥಿ | ಸೈನಿಕರು 

ಅಭ್ಯರ್ಥಿ 
ಸಾಮಾನ್ಯ ವರ್ಗ | 02 

02 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 

01. 
ಪ್ರವರ್ಗ - 1 01 | - | - | 

01 . 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 
05 | - | - | 

05 


01 . 


01. 


ಒಟ್ಟು 


ಸಹಿ / 
ಆರಕ್ಷಕ ಮಹಾ ನಿರೀಕ್ಷಕರು, 
ದಕ್ಷಿಣ ವಲಯ , ಮೈಸೂರು. 


ವಿಶೇಷ ರಾಜ್ಯ ಪತ್ರಿಕೆ 


೨೭೩೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ಅನುಬಂಧ - ಬಿ 


ಆಯುಕ್ತರ ಕಛೇರಿಗಳು ಮತ್ತು ವಲಯ ಕಛೇರಿಗಳಲ್ಲಿ ಖಾಲಿ ಇರುವ ಸಶಸ್ತ್ರ ಮೀಸಲು ಪೊಲೀಸ್ 
ಸಬ್ ಇನ್ಸ್‌ಪೆಕ್ಟರ್ ( ಪುರುಷ) ( ಆರ್‌ಎಸ್‌ಐ) (ಸಿಎಆರ್ / ಡಿಎಆರ್ ) ಒಟ್ಟು ಹುದ್ದೆಗಳ ವರ್ಗಿಕರಣದ ವಿವರ: 


1) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಪುರುಷ) ( ಆರ್‌ಎಸ್‌ಐ) (ಸಿಎಆರ್/ ಡಿಎಆರ್) - 45 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಕನ್ನಡ 


| ಒಟ್ಟು ಹುದ್ದೆಗಳ | 

ಗ್ರಾಮೀಣ 
ಸಂಖ್ಯೆ ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
| ನಿರಾಶ್ರಿತಗೊಂಡ ಅಭ್ಯರ್ಥಿ 


ಇತರರು 


ಮಾಧ್ಯಮ 


19 


02 


17 


11. 


01. 


10 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


09 


09 


03 


03 


ಪ್ರವರ್ಗ - 2ಎ 


02 


02 


ಪ್ರವರ್ಗ - 2ಬಿ 


07 


6 
| 


ಪ್ರವರ್ಗ - 3ಎ 


| 
| 


ಪ್ರವರ್ಗ - 3ಬಿ 


| 
| 


ಒಟ್ಟು 


45 


03 


ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ 
ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ii ) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಪುರುಷ) (ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್‌) ಸೇವೆಯಲ್ಲಿರುವವರ - 03 
ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


| ಒಟ್ಟು ಹುದ್ದೆಗಳ | ಗ್ರಾಮೀಣ 

ಗ್ರಾಮೀಣ | ಯೋಜನೆಗಳಿಂದ 
ಸಂಖ್ಯೆ 

ಅಭ್ಯರ್ಥಿ | ನಿರಾಶ್ರಿತಗೊಂಡ ಅಭ್ಯರ್ಥಿ 
01 


ಕನ್ನಡ 
ಮಾಧ್ಯಮ 


ಇತರರು 


01. 


- 02 


02 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 
ಪ್ರವರ್ಗ -3ಬಿ 
ಒಟ್ಟು 


| 


03 


- 


| 


03 


| 


೨೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಹೈದರಾಬಾದ್ -ಕರ್ನಾಟಕ ಪ್ರದೇಶದಲ್ಲಿನ ಹೈ - ಕ ಮೀಸಲಾತಿಗೊಳಪಡುವ ಸಶಸ್ತ್ರ ಮೀಸಲು ಪೊಲೀಸ್ 

ಸಬ್ ಇನ್ಸ್‌ಪೆಕ್ಟರ್‌ ( ಪುರುಷ) ( ಆರ್‌ಎಸ್‌ಐ ) ( ಸಿಎಆರ್ / ಡಿಎಆರ್) ಒಟ್ಟು ಹುದ್ದೆಗಳ ವಿವರ 
1) ಸಶಸ್ತ್ರ ಮೀಸಲು ಸಬ್ ಇನ್ಸ್ ಪೆಕ್ಟರ್ ( ಪುರುಷ) ( ಸ್ಥಳೀಯ ) – 03 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಒಟ್ಟು ಹುದ್ದೆಗಳ 


ಗ್ರಾಮೀಣ ಮಾಜಿ ಯೋಜನೆಗಳಿಂದ ಕನ್ನಡ 
ಅಭ್ಯರ್ಥಿ | ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ | ಮಾಧ್ಯಮ 


ಇತರರು 


ಸಂಖ್ಯೆ 


01. 


01 . 


01 . 


01. 
01 


- 01 


|| 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 


ಪ್ರವರ್ಗ - 3ಬಿ 


ಒಟ್ಟು 


| 


03 


- ಕನ್ನಡ | 


03 
ಬೆಂಗಳೂರು ನಗರದಲ್ಲಿನ ಹೈ -ಕ ಮೀಸಲಾತಿಗೊಳಪಡುವ ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಪುರುಷ) (ಸ್ಥಳೀಯ) - 01 

ಖಾಲಿ ಹುದ್ದೆಯ ವರ್ಗಿಕರಣ ಈ ಕೆಳಗಿನಂತಿದೆ: 
| ಒಟ್ಟು ಹುದ್ದೆಗಳ | ಗ್ರಾಮೀಣ | ಮಾಜಿ 

ಯೋಜನೆಗಳಿಂದ 
ಸಂಖ್ಯೆ ಅಭ್ಯರ್ಥಿ | ಸೈನಿಕರು | ನಿರಾಶ್ರಿತಗೊಂಡ ಅಭ್ಯರ್ಥಿ | ಮಾಧ್ಯಮ 

ಇತರರು 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ -2ಬಿ 


ಪ್ರವರ್ಗ -3ಎ 


ಪ್ರವರ್ಗ -3ಬಿ 
ಒಟ್ಟು 


| 


ಸಹಿ / 
ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 

ನೇಮಕಾತಿ ಮತ್ತು ತರಬೇತಿ ಹಾಗೂ ಸದಸ್ಯ ಕಾರ್ಯದರ್ಶಿ , 
ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ) ( ಸಿಎಆರ್ / ಡಿಎಆರ್ ) 
ನೇಮಕಾತಿ ಸಮಿತಿ, ಕಾರ್ಲಟನ್ ಭವನ, ಅರಮನೆ ರಸ್ತೆ, 

ಬೆಂಗಳೂರು- 560 001 


ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

* ಒಳಾಡಳಿತ ಇಲಾಖೆ 
( ಪೊಲೀಸ್ ಸೇವೆಗಳು – ಬಿ ) 


೨೭೩೩ 


1JG , ಅರೆ ವರ್ಷ ೧ ೩೬ ) || ನಂ . ೫ಳಲ. 


No. 548 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - V ಬೆಂಗಳೂರು, ಗುರುವಾರ ಬರ್ ೪ , ೨೦೧೪ ( ಭಾದ್ರಪದ ೧೩ , ಶಕ ವರ್ಷ ೧೯೩೬ ) . 
Part - V | Bangalore , Thursday , September 4 , 2014 (Bhadrapada 13 , Shaka Varsha 1936 ) 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
3 200 ಹೊಸ 2014 , ಬೆಂಗಳೂರು, ದಿನಾಂಕ: 04 - 09 - 2014 

ಪೋಲೀಸ್ ಇಲಾಖೆ 
(ISO : 9001 - 2008 ಪ್ರಮಾಣಿತ ನೇಮಕಾತಿ ಪ್ರಕ್ರಿಯೆ) 
ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ವೈರ್‌ಲೆಸ್) ಹುದ್ದೆಗಳ ನೇಮಕಾತಿ 
ಅಧಿಸೂಚನೆ ಸಂಖ್ಯೆ. 36 /ನೇಮಕಾತಿ - 2 /2014 - 15, ದಿನಾಂಕ : 2ನೇ ಸೆಪ್ಟೆಂಬರ್ 2014 


ವಿಷಯ : 


ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್‌ ( ವೈರ್‌ಲೆಸ್) ( ಪುರುಷ), ಮಹಿಳಾ ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್‌ ಮತ್ತು ಸೇವೆಯಲ್ಲಿರುವವರು 
ಒಳಗೊಂಡಂತೆ ಖಾಲಿ ಹುದ್ದೆಗಳ ನೇರ ನೇಮಕಾತಿ ಕುರಿತು . 


1. ಕರ್ನಾಟಕ ರಾಜ್ಯದ, ಪೋಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಸಬ್ - ಇನ್ಸ್ಪೆಕ್ಟರ್ (ವೈರ್‌ಲೆಸ್ ) ( ಪುರುಷ), ಮಹಿಳಾ ಪೊಲೀಸ್ 
ಸಬ್ - ಇನ್ಸ್ಪೆಕ್ಟರ್ ಹಾಗೂ ಸೇವೆಯಲ್ಲಿರುವವರು ಒಳಗೊಂಡಂತೆ ಖಾಲಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ನೌಕರರ 
ಸೇವೆಗಳು ಸೇರಿದಂತೆ (ನೇಮಕಾತಿ) ನಿಯಮ 2004 ಮತ್ತು ಅದರ ( ತಿದ್ದುಪಡಿ) ನಿಯಮ , 2009, ಕರ್ನಾಟಕ ರಾಜ್ಯ ಪೊಲೀಸ್ ಲಿಪಿಕ ಸೇವೆಗಳನ್ನು 
ಒಳಗೊಂಡ (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು 2014, ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ) ಆದೇಶ, 2013, ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಅರ್ಹತಾ 
ಪ್ರಮಾಣ ಪತ್ರಗಳ ನೀಡಿಕೆ) ನಿಯಮಗಳು, 2013, ಕರ್ನಾಟಕ ನಾಗರಿಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977 ಹಾಗೂ ಮೇಲೆ 
ತಿಳಿಯಪಡಿಸಿದ ನಿಯಮಗಳಿಗೆ ಕಾಲಕಾಲಕ್ಕೆ ಆಗುವ ತಿದ್ದುಪಡಿಗಳ ಅನುಸಾರ ಈ ಅಧಿಸೂಚನೆಯನ್ನು ಪ್ರಕಟಿಸುತ್ತ ಅರ್ಹ ಅಭ್ಯರ್ಥಿಗಳಿಂದ ಆನ್ - ಲೈನ್ 
ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಆನ್ - ಲೈನ್ ( On -line) ( ಎಲೆಕ್ಟ್ರಾನಿಕ್ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 
ವಿಶೇಷ ಸೂಚನೆಗಳು: 
ಎ) ಹೈದರಾಬಾದ್ - ಕರ್ನಾಟಕ ಮೀಸಲಾತಿಗೊಳಪಡುವ ಖಾಲಿ ಹುದ್ದೆಗಳ ವರ್ಗಿಕರಣವನ್ನು ಪ್ರತ್ಯೇಕವಾಗಿ ನೀಡಲಾಗಿರುತ್ತದೆ. ಹೀಗಾಗಿ ಹೈದರಾಬಾದ್ 

ಕರ್ನಾಟಕ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸದರಿ ಮೀಸಲಾತಿಯಡಿ ಮೀಸಲಿರಿಸಲಾಗಿರುವ ಹುದ್ದೆಗಳ ಆಯ್ಕೆಗೆ ಮಾತ್ರ 
ಅರ್ಹರಿರುತ್ತಾರೆ. ಆದ್ದರಿಂದ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳನ್ನು ನೇರ ನೇಮಕಾತಿಯಡಿ ಮೀಸಲಿರಿಸಲಾಗಿರುವ ಇತರೆ 
ಖಾಲಿ ಹುದ್ದೆಗಳಿಗೆ ಪರಿಗಣಿಸಲಾಗುವುದಿಲ್ಲ. ಸದರಿಯವರುಗಳನ್ನು ಹೈದರಾಬಾದ್ -ಕರ್ನಾಟಕ ಮೀಸಲಾತಿಯಡಿ ಮೀಸಲಿರಿಸಲಾಗಿರುವ ಹುದ್ದೆಗಳ 
ಆಯ್ಕೆಗೆ ಮಾತ್ರ ಪರಿಗಣಿಸಲಾಗುವುದು. 
ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳು ಹೈದರಾಬಾದ್ - ಕರ್ನಾಟಕ ಮೀಸಲಾತಿಯಡಿ ಮೀಸಲಿರಿಸಿರುವ ಹುದ್ದೆಗಳಿಗೆ ಅರ್ಜಿ 

ಸಲ್ಲಿಸಲು ಇಚ್ಚಿಸದಿದ್ದಲ್ಲಿ, ಇತರೆ ಖಾಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. 
ಸಿ) ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳು ಏಕ ಕಾಲದಲ್ಲಿ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಇರುವ ಮತ್ತು 

ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಹೊಂದಿರದ ಎರಡೂ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವಂತಿಲ್ಲ . 
ಡಿ) ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಹೊಂದಿರದ ಅಭ್ಯರ್ಥಿಗಳು ಹೈದರಾಬಾದ್ - ಕರ್ನಾಟಕ ಮೀಸಲಾತಿಯಡಿ ಮೀಸಲಿರಿಸಲಾಗಿರುವ ಹುದ್ದೆಗಳಿಗೆ ಅರ್ಜಿ 

ಸಲ್ಲಿಸುವಂತಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಮೇಲ್ಕಂಡ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. 
ಇ) ಯಾವುದೇ ಹಂತದಲ್ಲಿಯು ಅಭ್ಯರ್ಥಿಯು ಅರ್ಜಿಯಲ್ಲಿಕೋರಿರುವ ಮೀಸಲಾತಿಗಳ ಬದಲಾವಣೆಗೆ ಅವಕಾಶವಿರುವುದಿಲ್ಲ. 
ಎಫ್ ) ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸಿರುವ ಮಾಹಿತಿ/ ಅಂಶಗಳು / ಮೀಸಲಾತಿಗಳನ್ನು ಆಧರಿಸಿ ನೇಮಕಾತಿ ಪ್ರಕ್ರಿಯೆಗೆ ಅವಕಾಶ ಕಲ್ಪಿಸಿರುವುದರಿಂದ 

ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ಯಾವುದೇ ಮೀಸಲಾತಿ ಬದಲಾವಣೆಕೋರಿ ಸಲ್ಲಿಸುವ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ. 
2. ಶುಲ್ಕ : 
| ಸಾಮಾನ್ಯ ವರ್ಗ , ಪ್ರವರ್ಗ 2( ಎ), 2( ಬಿ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ 

1. 250 / 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ , ಪ್ರವರ್ಗ -1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 

1 .100 / 
1) ನಿಗದಿತ ಶುಲ್ಕವನ್ನು ಎಸ್‌ಬಿಎಂ/ಎಸ್‌ಬಿಹೆಚ್ ಬ್ಯಾಂಕಿನ ಯಾವುದಾದರೂ ಶಾಖೆಗಳಲ್ಲಿ ಬ್ಯಾಂಕಿನ ವೇಳೆಯಲ್ಲಿ ಚಲನ್ ನೀಡಿ ಹಣ 

ಪಾವತಿಸಬಹುದು. 
ಇಲಾಖೆಯ ಅಧಿಕೃತ ವೆಬ್‌ಸೈಟ್ www . ksp . gov .in ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಯಾವುದೇ ತಪ್ಪು ಮಾಹಿತಿ 
ನೀಡದೆ ಆನ್ -ಲೈನ್‌ನಲ್ಲಿ ಲಭ್ಯವಿರುವ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 


೨೭೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಟಿಪ್ಪಣಿ: ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ನೇಮಕಾತಿ 
ಸಮಿತಿಯು ನಡೆಸುವ ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಮೇಲಿನ ಕಾಲಂಗಳಲ್ಲಿ ನಮೂದಿಸಿದಂತೆ 
ಅಭ್ಯರ್ಥಿಗೆ ಅನ್ವಯಿಸುವ ಒಟ್ಟು ಶುಲ್ಕವನ್ನು ನಗದು ರೂಪದಲ್ಲಿ ಚಲನ್ ನೊಂದಿಗೆ ಮಾತ್ರ ಪಾವತಿಸತಕ್ಕದ್ದು, ಡಿಡಿ , ಪೋಸ್ಟಲ್ ಆರ್ಡರ್ , ಮನಿ ಆರ್ಡರ್ 
ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
3. ಆನ್ - ಲೈನ್ ( On-line) ಮುಖಾಂತರ ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ಪಾವತಿಸುವ ವಿಧಾನ : 

ಅರ್ಜಿದಾರ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಇಲಾಖೆಯ ಅಧಿಕೃತ ವೆಬ್‌ಸೈಟ್ www . ksp . gov .in ನಲ್ಲಿ ನೀಡಲಾಗಿರುವ 
ಮಾಹಿತಿಸೂಚಿ / ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿಕೊಂಡು ಭರ್ತಿ ಮಾಡಬೇಕು. ಇಲಾಖೆಯ ಅಧಿಕೃತ ವೆಬ್‌ಸೈಟ್ www . ksp . gov .in 
ನಲ್ಲಿನ Current Recruitment ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೇ ಆನ್ - ಲೈನ್‌ನಲ್ಲಿ 
ಲಭ್ಯವಿರುವ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ದ ಕಾನೂನಿನನ್ವಯ ನೇಮಕಾತಿ 
ಸಮಿತಿಯು ಸೂಕ್ತ ಕ್ರಮ ಕೈಗೊಳ್ಳುವುದು. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅರ್ಜಿದಾರ ಒಂದು ಬಿಳಿ ಹಾಳೆಯ ಮೇಲೆ ಪಾಸ್‌ಪೋರ್ಟ್ ಅಳತೆಯ 
ಬಣ್ಣದ ಭಾವಚಿತ್ರವನ್ನು ಮತ್ತು ಸಹಿಯನ್ನು ಪ್ರತ್ಯೇಕವಾಗಿ ( Soft Copy - less than 250 KB) ಸ್ಕ್ಯಾನ್ ಮಾಡಿಟ್ಟುಕೊಂಡಿರಬೇಕು. ನಂತರ 
ಅರ್ಜಿದಾರನ ಹೆಸರು, ಜಾತಿ, ಪ್ರವರ್ಗ, ಮೀಸಲಾತಿಗಳ ವಿವರ, ಹುಟ್ಟಿದ ದಿನಾಂಕ, ವಿದ್ಯಾರ್ಹತೆ ಮತ್ತು ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡಿ 
ಕೊನೆಯದಾಗಿ ಸ್ಕ್ಯಾನ್ ಮಾಡಿಟ್ಟುಕೊಂಡಿರುವ ಭಾವಚಿತ್ರ ಮತ್ತು ಸಹಿಯನ್ನು ಕಂಪ್ಯೂಟರ್‌ ಮುಖೇನ ಅಪ್‌ಲೋಡ್ ( Upload) ಮಾಡಬೇಕು. 
ಇಲ್ಲವಾದಲ್ಲಿ ಅಂತಹ ಅರ್ಜಿದಾರರು ಆನ್‌ಲೈನ್‌ನಲ್ಲಿ ಅರ್ಜಿಯನ್ನು ತುಂಬಿ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ. ಅರ್ಜಿದಾರ ನೀಡಿರುವ ವಿವರಗಳು 
ಎಲ್ಲಾ ರೀತಿಯಿಂದಲೂ ಸಮರ್ಪಕವಾಗಿದ್ದಲ್ಲಿ ಮಾತ್ರ ಚಲನ್ ಮುದ್ರಿಸಬಹುದು. ಚಲನ್ ಮುದ್ರಿಸಲು ಜನರೇಟ್ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ 
ತ್ರಿಪತಿ ( Triplicate) ಬ್ಯಾಂಕ್ ಚಲನ್ ಸೃಜನೆಯಾಗುತ್ತದೆ . ಆ ಚಲನ್‌ನಲ್ಲಿ ಅರ್ಜಿಯ ಸಂಖ್ಯೆಯೊಂದಿಗೆ, ಆಯ್ಕೆ ಮಾಡಿರುವ ಘಟಕ, ನಿಮ್ಮ ಭಾವಚಿತ್ರ, 
ಪ್ರವರ್ಗ, ಮೀಸಲಾತಿಗಳ ವಿವರ ಮತ್ತು ಪಾವತಿಸಬೇಕಾಗಿರುವ ನಿಗದಿತ ಶುಲ್ಕಗಳ ವಿವರಗಳು ಇರುತ್ತವೆ. ಆ ಚಲನ್ ಪ್ರತಿಯನ್ನು ಮುದ್ರಿಸಿ/ ಪ್ರಿಂಟ್ 
ಮಾಡಿಕೊಳ್ಳತಕ್ಕದ್ದು. 

ನಂತರ ಅರ್ಜಿದಾರ ಮುದ್ರಿಸಿಕೊಳ್ಳಲಾದ ಚಲನ್‌ನಲ್ಲಿ ನಮೂದಾಗಿರುವ ಒಟ್ಟು ಶುಲ್ಕವನ್ನು ನಗದು ರೂಪದಲ್ಲಿಯೇ ಎಸ್. ಬಿ. ಎಂ ಅಥವಾ 
ಎಸ್. ಬಿ.ಹೆಚ್‌ನ ಅಧಿಕೃತ ಬ್ಯಾಂಕ್ ಶಾಖೆಗಳಲ್ಲಿ ಪಾವತಿಸಬೇಕು. ಶುಲ್ಕ ಪಾವತಿಸಿದ ನಂತರ ಚಲನ್‌ನ ಅಭ್ಯರ್ಥಿ ಪ್ರತಿಯನ್ನು ಇಟ್ಟುಕೊಂಡಿರತಕ್ಕದು. 

ಅಭ್ಯರ್ಥಿಯು ಶುಲ್ಕ ಪಾವತಿಸಿದ ಎರಡು ದಿನಗಳ ನಂತರ ಪುನಃ ಇಲಾಖೆಯ ಅಧಿಕೃತ ವೆಬ್ಸೈಟ್ www . ksp. gov.in ನಲ್ಲಿ My 
Application ನ್ನು ಕ್ಲಿಕ್ ಮಾಡಿ, ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಿದ ನಂತರ ಅರ್ಜಿ ತೆರೆಯುತ್ತದೆ ಹಾಗೂ ಅಭ್ಯರ್ಥಿಯು ಭರ್ತಿ 
ಮಾಡಿರುವ ಎಲ್ಲಾ ವಿವರಗಳನ್ನು ಒಳಗೊಂಡಂತೆ ಅರ್ಜಿಯು ಸೃಜನೆಯಾಗುತ್ತದೆ, ಸದರಿ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ಮಾಡಿಟ್ಟುಕೊಳ್ಳತಕ್ಕದ್ದು, ಅರ್ಜಿ 
ಪ್ರತಿ ಮತ್ತು ಅರ್ಜಿ ಸಂಖ್ಯೆಯು ಮುಂದಿನ ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. 
ಪ್ರಮುಖ ದಿನಾಂಕಗಳ ಮಾಹಿತಿ: 

ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 08.09.2014 , ಬೆಳಿಗ್ಗೆ 10 .00 ಗಂಟೆಗೆ 
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 07.10 .2014 , ಸಂಜೆ 06.00 ಗಂಟೆಗೆ 

ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಕಛೇರಿ ವೇಳೆಯಲ್ಲಿ ಪಾವತಿಸಲು ಕೊನೆಯ ದಿನಾಂಕ: 09.10. 2014 
ಸೂಚನೆ: 

ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ನಿಗದಿತ ದಿನಾಂಕದೊಳಗೆ ಭರ್ತಿ ಮಾಡಿ ಸಲ್ಲಿಸಿರುವಂತ 
ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 
ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ದ ಕಾನೂನಿನನ್ವಯ ನೇಮಕಾತಿ ಸಮಿತಿಯು ಸೂಕ್ತ ಕ್ರಮ ಕೈಗೊಳ್ಳುವುದು. 
ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ( Help line) 080 - 22943346 
ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. ಹಾಗೂ ತಾಂತ್ರಿಕ ತೊಂದರೆ ಎದುರಾದಲ್ಲಿ ಅದನ್ನು ಸ್ಥಗಿತಗೊಳಿಸಿ 

ಮತ್ತೊಮ್ಮೆ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಲು ತಿಳಿಸಲಾಗಿದೆ. 
3.3 ಈ ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು, ಅವಶ್ಯಕತೆ ಹಾಗೂ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆ 

ಮಾಡಲಾಗುವುದು. 
ಅ) ಪೊಲೀಸ್ ಸಬ್‌ಇನ್ಸ್‌ಪೆಕ್ಟರ್ (ವೈರ್‌ಲೆಸ್) ಪುರುಷ 

- 13 
ಆ ) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ (ವೈರ್‌ಲೆಸ್) ಮಹಿಳಾ 

- 02 
ಇ) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ (ವೈರ್‌ಲೆಸ್ ) ಸೇವೆಯಲ್ಲಿರುವವರಿಗೆ 

ಒಟ್ಟು = 17 
ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಬೆಂಗಳೂರು ನಗರದಲ್ಲಿನ ಹೈ - ಕ ಮೀಸಲಾತಿಗೊಳಪಡುವ ಹುದ್ದೆಗಳ ವಿವರ. 
ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ವೈರ್‌ಲೆಸ್ ) ಪುರುಷ 

- 02 
ಒಟ್ಟು = 02 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೩೫ 
3.4 ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ (ವೈರ್‌ಲೆಸ್) ( ಪುರುಷ), ಮಹಿಳಾ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ಹಾಗೂ ಸೇವೆಯಲ್ಲಿರುವವರ ಖಾಲಿ ಹುದ್ದೆಗಳ 
ವರ್ಗೀಕರಣ ಈ ಕೆಳಕಂಡಂತಿದೆ : 
1) ಪೋಲೀಸ್ ಸಬ್ ಇನ್ಸ್‌ಪೆಕ್ಟರ್ (ವೈರ್‌ಲೆಸ್ ) ಪುರುಷ - 13 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 


ಗ್ರಾಮೀಣ 


ಯೋಜನೆಗಳಿಂದ ನಿರಾಶ್ರಿತಗೊಂಡ 


ವರ್ಗ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


ಮಾಜಿ 
ಸೈನಿಕರು 


ಅಭ್ಯರ್ಥಿ 


ಕನ್ನಡ 
ಮಾಧ್ಯಮ 


ಇತರರು 


ಅಭ್ಯರ್ಥಿ 


07 


05 


02 


02 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 


01. 
02 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ - 3ಬಿ 


ಒಟ್ಟು 


ಕನ್ನಡ 
ಮಾಧ್ಯಮ 


ii) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ವೈರ್‌ಲೆಸ್ ) ಮಹಿಳಾ – 02 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 
ವರ್ಗ ಒಟ್ಟು ಹುದ್ದೆಗಳ ಸಂಖ್ಯೆ 

ಗ್ರಾಮೀಣ ಯೋಜನೆಗಳಿಂದ ನಿರಾಶ್ರಿತಗೊಂಡ 
ಅಭ್ಯರ್ಥಿ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ 

| 01 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ -3ಎ 
ಪ್ರವರ್ಗ -3ಬಿ 
ಒಟ್ಟು 

| 02 | 01 


ಅಭ್ಯರ್ಥಿ 


iii) ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ವೈರ್‌ಲೆಸ್) ಸೇವೆಯಲ್ಲಿರುವವರ – 02 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ ನಿರಾಶ್ರಿತಗೊಂಡ 

ಗ್ರಾಮೀಣ 
ವರ್ಗ 

ಕನ್ನಡ 
ಒಟ್ಟು ಹುದ್ದೆಗಳ ಸಂತೆ ಅಭ್ಯರ್ಥಿ 

ಮಾಧ್ಯಮ 
ಸಾಮಾನ್ಯ ವರ್ಗ | 01 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 


ಪ್ರವರ್ಗ -3ಎ 
ಪ್ರವರ್ಗ -3ಬಿ 


ಒಟ್ಟು 


| 


02 


| 


- 


ಮಾಜಿ 


೨೭೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
iv)ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಬೆಂಗಳೂರು ನಗರದಲ್ಲಿನ ಹೈ - ಕ ಮೀಸಲಾತಿಗೊಳಪಡುವ 02 ಹುದ್ದೆಗಳ ವರ್ಗಿಕರಣ ಈ 

ಕೆಳಗಿನಂತಿದೆ: 
ಒಟ್ಟು ಹುದ್ದೆಗಳ 
ವರ್ಗ 

ಗ್ರಾಮೀಣ ಯೋಜನೆಗಳಿಂದ ನಿರಾಶ್ರಿತಗೊಂಡ 

ಕನ್ನಡ 

ಇತರರು 
ಸಂಖ್ಯೆ ಅಭ್ಯರ್ಥಿ ಸೈನಿಕರು 

ಅಭ್ಯರ್ಥಿ 

ಮಾಧ್ಯಮ 
ಸಾಮಾನ್ಯ ವರ್ಗ 

01. 
ಪರಿಶಿಷ್ಟ ಜಾತಿ 

01 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ -3ಬಿ 


ಒಟ್ಟು 


02 


- 02 


ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ 
ತುಂಬಲಾಗುವುದು. 
4. ಅರ್ಹತಾ ಷರತ್ತುಗಳು : 

ಭಾರತೀಯ ನಾಗರಿಕನಾಗಿರತಕ್ಕದ್ದು. 
ii) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ 

ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ 

ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
5. ವಯೋಮಿತಿ : 
1) ಸಾಮಾನ್ಯ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ : 

ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 07 .10. 2014ಕ್ಕೆ ಅಭ್ಯರ್ಥಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು 
ಹಾಗೂ ಈ ಕೆಳಕಂಡ ವಯಸ್ಸು ಮೀರಿರಬಾರದು. 
ಅ ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 28 ವರ್ಷಗಳು. 
ಆ) ಇತರೆ ಅಭ್ಯರ್ಥಿಗಳಿಗೆ 26 ವರ್ಷಗಳು. 
i) ಸೇವಾನಿರತ ಅಭ್ಯರ್ಥಿಗಳಿಗೆ: 
ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 07.10 .2014ಕ್ಕೆ ಅಭ್ಯರ್ಥಿಗೆ ಈ ಕೆಳಕಂಡ ವಯಸ್ಸು 
ಮೀರಿರಬಾರದು. 
ಅ ) ಪರಿಶಿಷ್ಟ ಜಾತಿ , ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. 
ಆ) ಇತರೆ ಅಭ್ಯರ್ಥಿಗಳಿಗೆ 35 ವರ್ಷಗಳು. 
*ಸೇವಾನಿರತ ಅಭ್ಯರ್ಥಿ: 
ಪೊಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ ಸಹಾಯಕ ಪೊಲೀಸ್ ಸಬ್ಇನ್ಸ್‌ಪೆಕ್ಟರ್ / ಹೆಡ್ ಕಾನ್ಸ್‌ಟೇಬಲ್ / ಪೊಲೀಸ್ ಕಾನ್ಸ್‌ಟೇಬಲ್ 

ಆಗಿ ಕನಿಷ್ಠ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ 07.10.2014ಕ್ಕೆ ಪೂರ್ಣಗೊಳಿಸಿರಬೇಕು. 
6. ವಿದ್ಯಾರ್ಹತೆ: 

ಯು.ಜಿ.ಸಿ. ಇಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರ / ಎಲೆಕ್ಟ್ರಾನಿಕ್ಸ್ / ಎಲೆಕ್ಟಿಕಲ್ಸ್ / ಕಂಪ್ಯೂಟರ್ ಸೈನ್ಸ್ | 
ಟೆಲಿ ಕಮ್ಯೂನಿಕೇಷನ್ಸ್ ವಿಷಯದಲ್ಲಿ ಪದವಿ ಅಥವಾ ಅಂತಿಮ ಪರೀಕ್ಷೆಯಲ್ಲಿನ ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಸರಾಸರಿ 50 % ರಷ್ಟು ಅಂಕಗಳನ್ನು 
ಪಡೆದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ( ಎಸ್‌ಸಿ/ಎಸ್‌ಟಿ ಮತ್ತು ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ 45 %). ಪದವಿಯನ್ನು 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ, ಅಂದರೆ 07.10.2014ಕ್ಕೆ ಹೊಂದಿರಬೇಕು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೩೭ 
ಸೇವಾನಿರತ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಮತ್ತು ಅನುಭವ: 

ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರ / ಎಲೆಕ್ಟ್ರಾನಿಕ್ಸ್ / ಎಲೆಕ್ಟಿಕಲ್ಸ್ / ಕಂಪ್ಯೂಟರ್ ಸೈನ್ಸ್ / ಟೆಲಿ ಕಮ್ಯೂನಿಕೇಷನ್ಸ್ ವಿಷಯದಲ್ಲಿ ಪದವಿ 
ಅಥವಾ ಅಂತಿಮ ಪರೀಕ್ಷೆಯಲ್ಲಿನ ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಸರಾಸರಿ 50 % ರಷ್ಟು ಅಂಕಗಳನ್ನು ಪಡೆದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು 
ಹೊಂದಿರಬೇಕು. ( ಎಸ್‌ಸಿ/ ಎಸ್‌ಟಿ ಮತ್ತು ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ 45 %), ಪದವಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ, 
ಅಂದರೆ 07.10.2014ಕ್ಕೆ ಹೊಂದಿರಬೇಕು. ತತ್ಸಮಾನ ಪದವಿ ಜೊತೆಯಲ್ಲಿ ಪೊಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ 5 ವರ್ಷಗಳ ಕನಿಷ್ಟ 
ಸೇವೆಯನ್ನು ಸಹಾಯಕ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ / ಹೆಡ್ ಕಾನ್ಸ್‌ಟೇಬಲ್ / ಪೊಲೀಸ್ ಕಾನ್ಸ್‌ಟೇಬಲ್ ಆಗಿ ಪೂರ್ಣಗೊಳಿಸಿರಬೇಕು. (ಸೇವಾನಿರತ 
ಅಭ್ಯರ್ಥಿಗಳು ಅಧಿಸೂಚನೆಯ ಪುಟ ಸಂಖ್ಯೆ 29 ಮತ್ತು 30 ರಲ್ಲಿರುವ ಅನುಬಂಧ- ಎ & ಬಿ ಯನ್ನು ಕಡ್ಡಾಯವಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು). 
ಟಿಪ್ಪಣಿ: 
1) ಮೇಲೆ ನಮೂದಿಸಿರುವ ವಿದ್ಯಾರ್ಹತೆ ಹಾಗೂ ಅನುಭವವನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು, 

ನಂತರ ನಿಗದಿಪಡಿಸಲಾದ ವಿದ್ಯಾರ್ಹತೆ ಹಾಗೂ ಅನುಭವವನ್ನು ಹೊಂದಿರುವುದಿಲ್ಲವೆಂದು ನೇಮಕಾತಿ ಸಮಿತಿಗೆ ಪತ್ತೆಯಾದಲ್ಲಿ ಅಂತಹ 
ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಯಾವುದೇ ಹಂತದಲ್ಲಾದರೂ ರದ್ದುಪಡಿಸಲಾಗುವುದು. 
ಡಿಪ್ಲೊಮಾ ಇತ್ಯಾದಿ ವಿದ್ಯಾರ್ಹತೆಗಳು ಪದವಿಗೆ ಸಮಾನವಾಗುವುದಿಲ್ಲ. ಆದ್ದರಿಂದ ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ವೈರ್‌ಲೆಸ್) ಹುದ್ದೆಗೆ ಈ 
ವಿದ್ಯಾರ್ಹತೆಯ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಮೇಲ್ಕಂಡಂತೆ ನಿಗದಿತ ವಿದ್ಯಾರ್ಹತೆಯಾದ ಪದವಿಯನ್ನು ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಹಾಗೂ ಅಂಕ ಪಟ್ಟಿ ಇಲ್ಲದಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು 

ಅರ್ಹರಾಗಿರುವುದಿಲ್ಲ. ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನೂ ಪರಿಗಣಿಸಲಾಗುವುದಿಲ್ಲ. 
7. ತರಬೇತಿ, ಖಾಯಂಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ: 
ಎ) ತರಬೇತಿ: 

ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು ಅಥವಾ ಪೊಲೀಸ್ ತರಬೇತಿ ಕೇಂದ್ರ, ಗುಲ್ಬರ್ಗಾ ಅಥವಾ 
ಪೊಲೀಸ್ ಇಲಾಖೆಯು ತೀರ್ಮಾನಿಸಿದ ಇತರೆ ತರಬೇತಿ ಕೇಂದ್ರದಲ್ಲಿ ಹನ್ನೆರಡು ತಿಂಗಳ ತರಬೇತಿಯನ್ನು ಪಡೆಯಬೇಕಾಗಿದ್ದು, ತರಬೇತಿಯ 

ಕೊನೆಯಲ್ಲಿ ನಿಗದಿತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 
ಬಿ) ಖಾಯಂಪೂರ್ವ ಅವಧಿ: 

ಮೂಲ ತರಬೇತಿ ಮತ್ತು ಪ್ರಾಯೋಗಿಕ ತರಬೇತಿ ಸೇರಿದಂತೆ ಎರಡು ವರ್ಷ ಆರು ತಿಂಗಳು . 
ಸಿ) ವೇತನ ಶ್ರೇಣಿ: 

, 20000 - 500 -21000 - 600 - 24600-700 - 28800- 800 - 33600 -900 - 36300 
ಡಿ) ಪಿಂಚಣಿ ಸೌಲಭ್ಯ : 
ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ( ಎಸ್‌ಪಿಎಲ್) 04 ಪಿಇಟಿ 2005 , ದಿನಾಂಕ: 31. 03. 2006 ರಂತೆ ನೂತನ ಅಂಶದಾಯಿ ಪಿಂಚಣಿ ಸೌಲಭ್ಯ 

ಅನ್ವಯವಾಗುವುದು . 
8. ಸಹಿಷ್ಣುತೆ ಪರೀಕ್ಷೆ ( Endurance Test) (ಇಟಿ) ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ( Physical Standard Test) ( ಪಿಎಸ್‌ಟಿ) : 

ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರಗಳನ್ನು ಪೊಲೀಸ್ ಇಲಾಖೆಯ 
ವೆಬ್‌ಸೈಟ್ http:/ /www . ksp.gov .in ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಅಭ್ಯರ್ಥಿಯು ತನ್ನ ಕರೆ ಪತ್ರವನ್ನು ಪೊಲೀಸ್ ಇಲಾಖೆಯ 
ವೆಬ್‌ಸೈಟ್‌ನಿಂದ ಡೌನ್‌ಲೋಡ್ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಕರೆ ಪತ್ರಗಳನ್ನು ಅಂಚೆ ಮೂಲಕ ರವಾನಿಸಲಾಗುವುದಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು 
ಇಲಾಖೆಯ ವೆಬ್‌ಸೈಟ್‌ನ್ನು ಆಗಾಗ ವೀಕ್ಷಿಸುತ್ತಿರಬೇಕು. ಕರೆ ಪತ್ರವಿಲ್ಲದೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಇ. ಟಿ. ಮತ್ತು ಪಿ.ಎಸ್. ಟಿ. ಪರೀಕ್ಷೆಗಳಿಗೆ ಅವಕಾಶ 
ನೀಡಲಾಗುವುದಿಲ್ಲ. 
ಎ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಆಯ್ಕೆ ಸಮಿತಿಯು ನಿಗದಿಪಡಿಸಿದ ಕೇಂದ್ರಗಳಲ್ಲಿ ನಡೆಸಲಾಗುವುದು. 

ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ 
ಇದನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ತಿಳಿಸಲಾಗುವುದು. ಎಲ್ಲಿಯೇ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ನಡೆಸಿದರೂ 

ಅಭ್ಯರ್ಥಿಗಳು ಸದರಿ ಪರೀಕ್ಷೆಗೆ ಹಾಜರಾಗತಕ್ಕದ್ದು , ಇಲ್ಲದಿದ್ದಲ್ಲಿ ಗೈರುಹಾಜರು/ ಅನರ್ಹಗೊಳಿಸಲಾಗುವುದು. 
ಬಿ) ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿ ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ದೈಹಿಕ ಪರೀಕ್ಷೆಗಳಿಗೆ ಹಾಜರಾದರೆ, ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತನವನ್ನು 

ರದ್ದುಪಡಿಸಲಾಗುವುದು. ( ವಿಶೇಷಸೂಚನೆಗಳು 16 ( ಸಿ) ನ್ನು ನೋಡಿ) ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಸಿ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗಳನ್ನು ಬೆಂಗಳೂರಿನ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು. 
ಡಿ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರಗಳನ್ನು ಅಧಿಕೃತ ವೆಬ್ಸೈಟ್ 

www.ksp .gov.in ನಲ್ಲಿ ಪ್ರಕಟಿಸಲಾಗುವುದರಿಂದ ಅಭ್ಯರ್ಥಿಗಳು ಸದರಿ ವೆಬ್‌ಸೈಟ್‌ನಿಂದ ಕರೆ ಪತ್ರಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು 
(Download). ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ ವೆಬ್ಸೈಟ್ www. ksp.gov.in ನ್ನು ದಿನನಿತ್ಯ 


೨೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಗಮನಿಸುತ್ತಿರುವುದು ಸೂಕ್ತ. ದೈಹಿಕ ಪರೀಕ್ಷೆಯು ನಡೆಯುವ ಸಮಯ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ದೈಹಿಕ ಪರೀಕ್ಷೆಯ ಕೇಂದ್ರಗಳ 
ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ದೈಹಿಕ ಪರೀಕ್ಷೆಯಲ್ಲಿ 
ಭಾಗವಹಿಸಲು ಅವಕಾಶ ನೀಡಲಾಗುವುದಿಲ್ಲ. 

ಅಭ್ಯರ್ಥಿಗಳು ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಹಾಜರಾಗುವಾಗ, ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು 
ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಮತ್ತು ಅದರ ಒಂದು ದೃಢೀಕೃತ ಪ್ರತಿಯನ್ನು ನೀಡುವುದು. 
* ಪಾಸ್‌ಪೋರ್ಟ್ ( Passport) 

ಚಾಲನಾ ಪರವಾನಗಿ ಪತ್ರ (Driving License) 
ಪ್ಯಾನ್ ಕಾರ್ಡ್ ( PAN Card) 
ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ | ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ ಕಂಪನಿಗಳು 
ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID Card) 
ಸಾರ್ವಜನಿಕ ಬ್ಯಾಂಕುಗಳು | ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ (Bank Pass Book With 
Photograph) | 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas and registered deeds with 
Photograph) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community Certificate with 
Photo ) 

ಎನ್. ಆರ್. ಇ . ಜಿ .ಎಸ್ . ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ. ( Job Cards With Photograph ) 
ix ) ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 

ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD) . 
ಕರೆಪತ್ರದ ಜೊತೆಗೆ ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು, ತಪ್ಪಿದ್ದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುಮತಿ 
ನೀಡಲಾಗುವುದಿಲ್ಲ. ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ ಹಾಜರಾಗದಿದ್ದರೆ ಅಂತಹವರನ್ನು ಅನರ್ಹ ಗೊಳಿಸಲಾಗುವುದು ಹಾಗೂ ಬದಲಿ 

ದಿನಾಂಕವನ್ನು ನೀಡಲಾಗುವುದಿಲ್ಲ. 
ಎಫ್) ಸಹಿಷ್ಣುತೆ ಪರೀಕ್ಷೆ : (Endurance Test) 
1) ದೇಹದಾರ್ಡ್ಯತೆ ಪರೀಕ್ಷೆಗೆ ಅರ್ಹರಾಗಲು ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಹಾಗೂ ಈ ಕೆಳಗಿನ 

ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳನ್ನು ಕೆಳಗೆ ನಮೂದಿಸಿರುವ ಕ್ರಮದಲ್ಲಿಯೇ ಭಾಗವಹಿಸುವುದು ಕಡ್ಡಾಯವಾಗಿರುತ್ತದೆ. ಈ ಪರೀಕ್ಷೆಗಳಲ್ಲಿ 
ಭಾಗವಹಿಸದೆ ತಿರಸ್ಕರಿಸುವವರು/ ವಿಫಲವಾಗುವರು, ಅನರ್ಹತೆಗೆ ಒಳಗಾಗುವರು. ಪ್ರತಿಯೊಂದು ಸಹಿಷ್ಣುತೆ ಪರೀಕ್ಷೆ ಮುಗಿದ ನಂತರ 
ನಿಗದಿತ ನಮೂನೆಗೆ ಅಭ್ಯರ್ಥಿಯು ಭರ್ತಿ ಮಾಡಿರುವ ವಿವರಗಳನ್ನು ಪರಿಶೀಲಿಸಿ ಸಹಿ ಹಾಕಬೇಕು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಯು 
ಅನರ್ಹತೆಗೊಳಗಾಗುವನು. ಸಹಿಷ್ಣುತೆ ಪರೀಕ್ಷೆಗೆ ಅಂಕಗಳನ್ನು ನೀಡಲಾಗುವುದಿಲ್ಲ. ಇವು ಕೇವಲ ಅರ್ಹತೆಗೆ ಮಾತ್ರ ಸೀಮಿತವಾಗಿರುತ್ತವೆ. 
ಎಲ್ಲಾ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 7 ನಿಮಿಷ 30 ಸೆಕೆಂಡ್‌ಗಳೊಳಗಾಗಿ ಹಾಗೂ ಮಹಿಳಾ ಮತ್ತು ಸೇವಾನಿರತ 
ಅಭ್ಯರ್ಥಿಗಳು 400 ಮೀಟರ್ ಓಟವನ್ನು 2 ನಿಮಿಷ 10 ಸೆಕೆಂಡ್‌ಗಳೊಳಗಾಗಿ ಪೂರ್ಣಗೊಳಿಸಿದರೆ ಮಾತ್ರ ಮುಂದಿನ ಸಹಿಷ್ಣುತೆ ಪರೀಕ್ಷೆಗೆ 

ಅರ್ಹಗೊಳ್ಳುವರು. ಇಲ್ಲದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆ ಹಂತದಲ್ಲಿಯೇ ಅನರ್ಹಗೊಳಿಸಲಾಗುವುದು. 
i) ಸಹಿಷ್ಣುತೆ ಪರೀಕ್ಷೆಯಲ್ಲಿ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಹಾಗೂ ಗುಂಡೆಸೆತದಲ್ಲಿ ಮಾತ್ರ ಮೂರು ಅವಕಾಶಗಳನ್ನು ನೀಡಲಾಗುವುದು . 

ಮೂರರಲ್ಲಿ ಉತ್ತಮವಾದ ಒಂದನ್ನು ಮಾತ್ರ ಗಣನೆಗೆ ತೆಗೆದು ಕೊಳ್ಳಲಾಗುವುದು. 


ಎಲ್ಲಾ ಅಭ್ಯರ್ಥಿಗಳಿಗೆ (ಮಹಿಳಾ/ಸೇವಾನಿರತರನ್ನು ಹೊರತುಪಡಿಸಿ) 
ಅಂಶಗಳು 

ಅರ್ಹತಾ ವೇಳೆ 


1600 ಮೀಟರ್ ಓಟ 


7 ನಿಮಿಷ 30 ಸೆಕೆಂಡ್ ಮೀರದಂತೆ 


ಉದ್ದ ಜಿಗಿತ 

ಅಥವಾ 
ಎತ್ತರ ಜಿಗಿತ 


3.8 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
(3 ಅವಕಾಶಗಳು ಮಾತ್ರ) 

ಅಥವಾ 
1. 20 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 


ಗುಂಡು ಎಸೆತ ( 7. 26 ಕೆ. ಜಿ .) . 


5.60 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

( 3 ಅವಕಾಶಗಳು ಮಾತ್ರ) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


೨೭೩೯ 


ಮಹಿಳಾ ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಸಹಿಷ್ಣುತೆ ಪರೀಕ್ಷೆಯನ್ನು ನಡೆಸಲಾಗುವುದು 
ಅಂಶಗಳು 

ಅರ್ಹತಾ ವೇಳೆ 
400 ಮೀಟರ್ ಓಟ | 

2 ನಿಮಿಷ 10 ಸೆಕೆಂಡ್ ಮೀರದಂತೆ | 

2.50 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಉದ್ದ ಜಿಗಿತ 

( 3 ಅವಕಾಶಗಳು ಮಾತ್ರ) 
ಅಥವಾ 

ಅಥವಾ 
ಎತ್ತರ ಜಿಗಿತ 

0 .90 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 


ಗುಂಡು ಎಸೆತ ( 4 ಕೆ. ಜಿ.) 


3. 75 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

(3 ಅವಕಾಶಗಳು ಮಾತ್ರ) 


ಹೆಚ್) ದೇಹದಾರ್ಡ್ಯತೆ ಪರೀಕ್ಷೆ : (ಸಹಿಷ್ಣುತೆ ಪರೀಕ್ಷೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಮಾತ್ರ) 

ಎಲ್ಲಾ ನೇರ ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ 
ಎತ್ತರ : 168 ಸೆಂ . ಮೀ . 
ಎದೆ ಸುತ್ತಳತೆ : 86 ಸೆಂ. ಮೀ . ( ಪೂರ್ತಿ ವಿಸ್ತರಿಸಿದಾಗ) ಕನಿಷ್ಟ ವಿಸ್ತರಣೆ 5 ಸೆಂ. ಮೀ . 
ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ 
ಎತ್ತರ 

: 157 ಸೆಂ . ಮೀ . 
ತೂಕ 

: 45 ಕೆ. ಜಿ. 
ವಿಶೇಷಸೂಚನೆ : 

ಸಹಿಷ್ಣುತೆ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢರಿರಬೇಕು. ಈ ಪರೀಕ್ಷೆಗಳ ಸಂದರ್ಭದಲ್ಲಿ ಸಂಭವಿಸುವ ಯಾವುದೇ 
ರೀತಿಯ ಅನಾಹುತ / ತೊಂದರೆಗಳಿಗೆ ಪೊಲೀಸ್ ಇಲಾಖೆ/ ನೇಮಕಾತಿ ಸಮಿತಿಯು ಜವಾಬ್ದಾರರಾಗಿರುವುದಿಲ್ಲ. ಅಭ್ಯರ್ಥಿಗಳು ಅವರ ಸ್ವಂತ ಹಿತ ದೃಷ್ಟಿಯಿಂದ 
ಅವರ ದೇಹದ ವೈದ್ಯಕೀಯ ಪರೀಕೆಯನ್ನು ಮಾಡಿಸಿಕೊಂಡು, ಅಭ್ಯರ್ಥಿಯ ಆರೋಗ್ಯವು ಎಲ್ಲ ರೀತಿಯಿಂದಲೂ ಸದೃಢವಾಗಿದೆ ಎಂದು ಖಚಿತ ಪಡಿಸಿಕೊಂಡು 
ಇಲಾಖೆ ನಡೆಸುವ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಎಲ್ಲ ವಿಧದಿಂದಲೂ ಅರ್ಹನೆಂದು ಮುಂಚಿತವಾಗಿಯೇ ತಿಳಿದುಕೊಂಡು ಹಾಜರಾಗತಕ್ಕದ್ದು. ಈ 
ದಿಸೆಯಲ್ಲಿ ಕನಿಷ್ಠ ಒಂದು ತಿಂಗಳ ಮುಂಚೆಯಿಂದಲೇ ಸಹಿಷ್ಣುತೆ ಪರೀಕ್ಷೆಗೆ ಅಭ್ಯರ್ಥಿಗಳು ಸಾಕಷ್ಟು ಅಭ್ಯಾಸ ಮಾಡಿಕೊಳ್ಳತಕ್ಕದ್ದು. 
ಟಿಪ್ಪಣಿ : 
1) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಒಂದು ದೈಹಿಕ ಪರೀಕ್ಷೆಯ ಸಮಿತಿಯು ನಡೆಸುತ್ತದೆ. ಯಾವುದೇ ಇತರೆ ವೈದ್ಯಕೀಯ ಪ್ರಮಾಣ 

ಪತ್ರದ ಆಧಾರದ ಮೇಲೆ ಪರಿಗಣಿಸಲಾಗುವುದಿಲ್ಲ ದೈಹಿಕ ಪರೀಕ್ಷೆಯ ಸಮಿತಿಯು ನೀಡುವ ಫಲಿತಾಂಶವೇ ಅಂತಿಮವಾಗಿರುತ್ತದೆ. 
i) ಸಹಿಷ್ಣತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆ ಸಮಿತಿ ಸಮ್ಮುಖದಲ್ಲಿ ನಿಗದಿತ ನಮೂನೆಗೆ 

ಸಹಿ ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. ಇಲ್ಲವಾದರೆ ಅಂತಹವರನ್ನು ಅನರ್ಹರೆಂದು ಪರಿಗಣಿಸಲಾಗುವುದು. 
ii) ಅಭ್ಯರ್ಥಿಗಳು ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹಗೊಂಡಲ್ಲಿ ಮಾತ್ರ ಲಿಖಿತ ಪರೀಕ್ಷೆಗೆ ಅರ್ಹಗೊಳ್ಳುವರು. 
iv) ದೇಹದಾರ್ಡ್ಯತೆ ಪರೀಕ್ಷೆಯ ಎತ್ತರ ಹಾಗೂ ತೂಕವನ್ನು Body Mass Index (BMI) ಯಂತ್ರದಿಂದ ಪಡೆಯಲಾಗುವುದು . 

V) ಪಾರದರ್ಶಕತೆಗಾಗಿ ಮೇಲೆ ಹೇಳಿದ ಎಲ್ಲಾ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ವೀಡಿಯೋಗ್ರಫಿ ಮಾಡಲಾಗುವುದು. 
9. ಲಿಖಿತ ಪರೀಕ್ಷೆ: 
ಏ) ಅಭ್ಯರ್ಥಿಯು ಸಹಿಷ್ಣುತೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮಾತ್ರ ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು. ಅಭ್ಯರ್ಥಿಗಳಿಗೆ 

ಲಿಖಿತ ಪರೀಕ್ಷೆಯನ್ನು ಬೆಂಗಳೂರಿನ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು. ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು 

ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. 
ಬಿ) ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಹೊಂದಿರುವ ಕರೆಪತ್ರವನ್ನು ಈ ಕಛೇರಿಯ ಅಧಿಕೃತ 

ವೆಬ್‌ಸೈಟ್ www . ksp . gov.in ನಿಂದ ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು ( Download). ಖುದ್ದಾಗಿ ಯಾವುದೇ ಅಭ್ಯರ್ಥಿಗಳಿಗೆ ಕರೆ 
ಪತ್ರಗಳನ್ನು ಕಳುಹಿಸಲಾಗುವುದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ ವೆಬ್‌ಸೈಟ್ www .ksp. gov.in ನ್ನು 
ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. ಲಿಖಿತ ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ಲಿಖಿತ ಪರೀಕ್ಷೆಯ 
ಕೇಂದ್ರಗಳ ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು . ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ಲಿಖಿತ 
ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಬರುವಾಗ, ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು 
ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. 


i 


೨೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಪಾಸ್‌ಪೋರ್ಟ್ ( Passport) 
ಚಾಲನಾ ಪರವಾನಗಿ ಪತ್ರ ( Driving License) 
Derdo Jogger ( PAN Card ) 
ರಾಜ್ಯ ಸರ್ಕಾರ / ಕೇಂದ್ರ ಸರ್ಕಾರ | ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ ಕಂಪನಿಗಳು 
ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID Card) 
ಸಾರ್ವಜನಿಕ ಬ್ಯಾಂಕುಗಳು | ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass Book with 
Photograph ) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ (Pattas and registered deeds with 
Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community Certificate with 

Photo ) 
viii) ಎನ್. ಆರ್. ಇ . ಜಿ . ಎಸ್ . ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗಚೀಟಿ. ( Job cards With Photograph) 

ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 
X) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD ). 
ಸಿ) ಲಿಖಿತ ಪರೀಕ್ಷೆಗೆ ತರಬೇಕಾದ ದಾಖಲಾತಿಗಳು 1) ಲಿಖಿತ ಪರೀಕ್ಷೆಯ ಕರೆಪತ್ರ , i) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ಫಲಿತಾಂಶ 

ಹಾಳೆ, iii) ಗುರುತಿನ ಚೀಟಿ, iv) ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ ತರತಕ್ಕದ್ದು . ತಪ್ಪಿದ್ದಲ್ಲಿ ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅನುಮತಿ 

ನೀಡಲಾಗುವುದಿಲ್ಲ . 
ಡಿ) ಲಿಖಿತ ಪರೀಕ್ಷೆಯು ಪದವಿ ಮಟ್ಟದ ಎರಡು ಪತ್ರಿಕೆಗಳದ್ದಾಗಿರುತ್ತದೆ. 
ಎ ) ಪತ್ರಿಕೆ -1 : ಈ ಪತ್ರಿಕೆಯು ಎರಡು ಭಾಗಗಳನ್ನೊಳಗೊಂಡಿರುತ್ತದೆ. ಒಂದನೇ ಭಾಗವು ಕನ್ನಡ ಅಥವಾ ಇಂಗ್ಲೀಷ್‌ನಲ್ಲಿ ಪ್ರಬಂಧ 

ಬರೆಯುವುದು. ಇದಕ್ಕೆ 20 ಅಂಕಗಳು ಹಾಗೂ ಸಾರಾಂಶ ಬರಹಕ್ಕೆ 10 ಅಂಕಗಳಿರುತ್ತವೆ ಮತ್ತು ಎರಡನೇ ಭಾಗವು 
ಕನ್ನಡ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಹಾಗೂ ಇಂಗ್ಲೀಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಭಾಷಾಂತರಿಸುವುದು, ಪ್ರತಿ 
ಭಾಷಾಂತರಕ್ಕೆ 10 ಅಂಕಗಳು. ಈ ಪರೀಕ್ಷೆಯ ಅವಧಿ ಒಂದೂವರೆ ಗಂಟೆಗಳಾಗಿದ್ದು, 50 ಅಂಕಗಳನ್ನು 
ಹೊಂದಿರುತ್ತದೆ. (30 ಅಂಕಗಳು ಪ್ರಬಂಧ ಮತ್ತು ಸಾರಾಂಶ ಬರಹಕ್ಕೆ ಹಾಗೂ 20 ಅಂಕಗಳು ಭಾಷಾಂತರಕ್ಕೆ) ಇದರಲ್ಲಿ 

ಕನಿಷ್ಟ ಅಂಕಗಳು ಇರುವುದಿಲ್ಲ. 
ಬಿ) ಪತ್ರಿಕೆ - 2 : 

ಈ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದ್ದು , ವಸ್ತುನಿಷ್ಟ ( ಆಬೈಕ್ಟಿವ್) ಮಾದರಿಯದಾಗಿದ್ದು, 
ಬಹುವಿಧ ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ಜ್ಞಾನ, ಸಾಮಾನ್ಯ 
ಅಧ್ಯಯನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತೀಯ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಮತ್ತು ಸಾಮಾನ್ಯ 
ಮಾನಸಿಕ ಸಾಮರ್ಥ್ಯ ಮತ್ತು ನೀತಿ ಶಿಕ್ಷಣ ಗಳಿಗೆ ಸಂಬಂಧಪಟ್ಟಿರುತ್ತವೆ. ಇದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ಎಲೆಕ್ಟ್ರಾನಿಕ್ಸ್ 
ಒಳಗೊಂಡಂತೆ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದವುಗಳಾಗಿರುತ್ತವೆ. ಈ ಪ್ರಶ್ನೆ ಪತ್ರಿಕೆಗೆ 150 ಅಂಕಗಳಿದ್ದು, ಕನಿಷ್ಟ 
ಅಂಕಗಳು ಇರುವುದಿಲ್ಲ. ಇದರ ಕಾಲಾವಧಿ ಒಂದೂವರೆ ಗಂಟೆಗಳು. ಪ್ರತಿ ತಪ್ಪು ಉತ್ತರಕ್ಕೆ ಅಂತಹುದೇ ಪ್ರಶ್ನೆಯ ಸರಿ 
ಉತ್ತರದ 25 % ( 375) ರಷ್ಟು ಅಂಕಗಳನ್ನು ಕಳೆಯಲಾಗುವುದು. ಅಭ್ಯರ್ಥಿಗಳು ಎರಡು ಪತ್ರಿಕೆಗಳಿಗೂ ಹಾಜರಾಗುವುದು 

ಕಡ್ಡಾಯವಾಗಿರುತ್ತದೆ. 
ಇ) ಸೂಚನೆ : 
1) ಅ) ಅಭ್ಯರ್ಥಿಗಳು ಪತ್ರಿಕೆ -1 ನ್ನು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಉತ್ತರಿಸಬಹುದು. 

ಆ ) ಪ್ರಶ್ನೆ ಪತ್ರಿಕೆ - 2 ವಸ್ತುನಿಷ್ಟ ( ಆಪ್ಟೆಕ್ಟಿವ್) ಮಾದರಿಯದಾಗಿರುತ್ತದೆ. 
ಇ) ಪ್ರಶ್ನೆ ಪತ್ರಿಕೆ -2ರ ಉತ್ತರಗಳನ್ನು ಓ. ಎಂ .ಆರ್ ಶೀಟ್‌ನಲ್ಲಿ ಕಪ್ಪು | ನೀಲಿ ಬಣ್ಣದ ಬಾಲ್‌ಪಾಯಿಂಟ್ ಪೆನ್ನಿನಿಂದ ಮಾತ್ರ 

ಗುರುತಿಸಬೇಕಾಗುತ್ತದೆ . ನಿಗದಿತ ಜಾಗದಲ್ಲಿ ಪ್ರಶ್ನೆ ಪತ್ರಿಕೆಯ ಶ್ರೇಣಿ ( ಎ , ಬಿ, ಸಿ ಇತ್ಯಾದಿ) ಹಾಗೂ ಅಭ್ಯರ್ಥಿಯು ಅರ್ಜಿ ಸಂಖ್ಯೆ , ರೋಲ್ 
ನಂಬರ್ ಮತ್ತು ಸಹಿಯನ್ನು ತಪ್ಪದೇ ಮಾಡಬೇಕು. ಇದನ್ನು ತುಂಬದಿದ್ದರೆ ಉತ್ತರಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ಹಾಗೂ 

ಅಭ್ಯರ್ಥಿ ಆಯ್ಕೆಗೆ ಅನರ್ಹನಾಗುತ್ತಾರೆ. ಆದ್ದರಿಂದ ಅಭ್ಯರ್ಥಿಯು ಸರಿಯಾದ ಉತ್ತರವನ್ನು ಗುರುತಿಸಬೇಕು. 
ಈ ) ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆ , ರೋಲ್ ನಂಬರ್ ಇತ್ಯಾದಿ ಭರ್ತಿ ಮಾಡಿದ ನಂತರ ನಿಗದಿತ ಜಾಗದಲ್ಲಿ ತಪ್ಪದೇ ಸಹಿ ಮಾಡಬೇಕು ಮತ್ತು 

ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. 
i) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೊಠಡಿಯಲ್ಲಿ ಹಾಜರಿರತಕ್ಕದ್ದು, ಆ 

ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಉತ್ತರ ಪತ್ರಿಕೆಯಲ್ಲಿ ಅರ್ಜಿ ಸಂಖ್ಯೆ , ನೋಂದಣಿ ಸಂಖ್ಯೆ , ಪ್ರಶ್ನೆ ಪತ್ರಿಕೆ ಶ್ರೇಣಿ, ಸಹಿ, ಎಡಗೈ ಹೆಬ್ಬೆಟ್ಟಿನ 
ಭರ್ತಿ /ಗುರುತು ಮಾಡುವ ಬಗ್ಗೆ ಕೆಲವು ಮಾರ್ಗ ಸೂಚನೆಗಳನ್ನು ನೀಡುವರು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೪೧ 
i) ನೇಮಕಾತಿ ಸಮಿತಿಯು ನಡೆಸುವ ಯಾವುದೇ ಪರೀಕ್ಷೆಗಳಲ್ಲಿ ಅನುಚಿತವಾಗಿ ವರ್ತಿಸಿದರೆ , ಅಥವಾ ನಕಲು ಮಾಡಿದ್ದು ಕಂಡು ಬಂದರೆ ಅಥವಾ 

ನಕಲು ಮಾಡುವ ಸಾಮಗ್ರಿಯನ್ನು ಹೊಂದಿದ್ದರೆ, ಅಂತಹ ಅಭ್ಯರ್ಥಿಗಳನ್ನು 3 ವರ್ಷಗಳ ಕಾಲ ಡಿಬಾರ್ ಮಾಡಲಾಗುವುದು. 
iv ) ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಫೋನು / ಟ್ಯಾಬಲೆಟ್ / ಐ -ಫೋಡ್‌ಗಳನ್ನು ನಿಷೇಧಿಸಲಾಗಿದೆ. ಎಲೆಕ್ಟ್ರಾನಿಕ್ ಸಾಮಗ್ರಿಗಳಾದ ಪೇಜರ್, 

ಕ್ಯಾಲ್ಕುಲೇಟರ್ ಇತ್ಯಾದಿಗಳನ್ನು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗುವುದನ್ನು ನಿಷೇಧಿಸಲಾಗಿದೆ. ಪರೀಕ್ಷೆ ಬರೆಯುವಾಗ ಮೇಲಿನ 

ಯಾವುದೇ ವಸ್ತುಗಳನ್ನು ಹೊಂದಿದ್ದರೆ ಅವರನ್ನು ಅನರ್ಹಗೊಳಿಸಲಾಗುತ್ತದೆ. 
V) ಪ್ರಶ್ನೆ ಪತ್ರಿಕೆಯಲ್ಲಿನ ಯಾವುದಾದರು ಪ್ರಶ್ನೆಯ ಬಗ್ಗೆ ಆಕ್ಷೇಪಣೆ/ಸಂದೇಹ ಉಂಟಾದಲ್ಲಿ ಕನ್ನಡ/ ಇಂಗ್ಲೀಷ್ ಭಾಗವನ್ನು ನೋಡುವುದು. ಪ್ರಶ್ನೆ 

ಪತ್ರಿಕೆಯಲ್ಲಿ ಯಾವುದಾದರೂ ದೋಷ ಅಂದರೆ ಮುದ್ರಣ ದೋಷ, ಪುಟಗಳ ಅದಲು ಬದಲು, ಪ್ರಶ್ನೆಗಳ ಪುನರಾವರ್ತನೆ, ಯಾವುದಾದರೂ 
ಪುಟಗಳು ಇಲ್ಲದಿದ್ದಲ್ಲಿ ಮತ್ತು ಇನ್ಯಾವುದೇ ದೋಷ ಕಂಡು ಬಂದಲ್ಲಿ ಆಯಾ ಪರೀಕ್ಷಾ ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ 
ಅವರ ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ, ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ ಮನವಿಯನ್ನು ನೇಮಕಾತಿ ಸಮಿತಿಗೆ ಸಲ್ಲಿಸಿ ಸ್ವೀಕೃತಿ 
( Acknowledgement) ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮ 
ಮಾಡಲಾಗುವುದಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ದೋಷ ಕಂಡು ಬಂದಲ್ಲಿ ಅದನ್ನು ತಕ್ಷಣ ಮೇಲ್ವಿಚಾರಕರ ಗಮನಕ್ಕೆ ತಂದು ಅದನ್ನು 
ಸರಿಪಡಿಸಿಕೊಳ್ಳಬೇಕು. ಪರೀಕ್ಷೆ ಮುಗಿದ ನಂತರ ಅದರ ಬಗ್ಗೆ ನೇಮಕಾತಿ ಸಮಿತಿಯ ಗಮನಕ್ಕೆ ತಂದರೆ ಅಂತಹ ಆಕ್ಷೇಪಣೆಗಳನ್ನು ಗಣನೆಗೆ 

ತೆಗೆದುಕೊಳ್ಳುವುದಿಲ್ಲ. 
10 , ಮೌಖಿಕ ಪರೀಕ್ಷೆ : 

ಎ) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ತೋರಿದ ಅರ್ಹತೆಗನುಗುಣವಾಗಿ 10 ( ಹತ್ತು) ಅಂಕಗಳುಳ್ಳ ಮೌಖಿಕ ಪರೀಕ್ಷೆ / ವ್ಯಕ್ತಿತ್ವ ಪರೀಕ್ಷೆಗೆ 

ಪ್ರತಿ ಗುಂಪು/ ಜಾತಿ/ ಪಂಗಡಗಳ ಅಭ್ಯರ್ಥಿಗಳನ್ನು ಅರ್ಹತೆ ಆಧಾರದ ಮೇಲೆ 1:2ರ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ನೇಮಕಾತಿ 
ಸಮಿತಿಯ ಮುಂದೆ ಎಲ್ಲಾ ಮೂಲ ದಾಖಲಾತಿಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ ಮತ್ತು ದಾಖಲಾತಿಗಳ ಒಂದು 
ಸೆಟ್‌ನ್ನು ಪತ್ರಾಂಕಿತ ಅಧಿಕಾರಿಯಿಂದ ದೃಢೀಕರಿಸಿಕೊಂಡು ತರಬೇಕಾಗಿರುತ್ತದೆ. ಈ ಮೌಖಿಕ ಪರೀಕ್ಷೆಯಲ್ಲಿ ವಿಜ್ಞಾನ ಮತ್ತು ಎಲೆಕ್ಟ್ರಾನಿಕ್ 
ವಿಷಯಗಳಿಗೆ ಸಂಬಂಧಿಸಿದಂತೆ ಒತ್ತು ನೀಡಿದ ಹೆಚ್ಚು ಪ್ರಶ್ನೆಗಳನ್ನು ಅಭ್ಯರ್ಥಿಗಳಿಗೆ ಕೇಳಲಾಗುವುದು ಹಾಗೂ ಸದರಿ ಮೌಖಿಕ ಪರೀಕ್ಷೆಗೆ 
ಕನಿಷ್ಟ ಅಂಕಗಳು ಇರುವುದಿಲ್ಲ. ಮೌಖಿಕ ಪರೀಕ್ಷೆಗೆ ಹಾಜರಾಗದಿರುವ ಅಭ್ಯರ್ಥಿಗಳು ಆಯ್ಕೆಗೆ ಅನರ್ಹರಾಗುವರು ಅಭ್ಯರ್ಥಿಗಳು 
ಮೂಲ ದಾಖಲಾತಿಗಳನ್ನು ಮೌಖಿಕ ಪರೀಕ್ಷೆ ಪ್ರಾರಂಭವಾಗುವ ಮುನ್ನ ಹಾಜರುಪಡಿಸಬೇಕು. ಅಭ್ಯರ್ಥಿಗಳು ಮೌಖಿಕ ಪರೀಕ್ಷೆಯ 
ದಿನಾಂಕ, ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಆನ್‌ಲೈನ್‌ನಲ್ಲಿ ಪಡೆಯಬೇಕು ಮತ್ತು ಮೌಖಿಕ ಪರೀಕ್ಷೆಯ ಕರೆಪತ್ರವನ್ನು ಈ 
ಕಛೇರಿಯ ಅಧಿಕೃತ ವೆಬ್‌ಸೈಟ್ www. ksp. gov.in ನಿಂದ ಪಡೆದುಕೊಳ್ಳಬೇಕು ( Download). ಮೌಖಿಕ ಪರೀಕ್ಷೆಯು ನಡೆಯುವ 
ಸಮಯ ಮತ್ತು ಸ್ಥಳವನ್ನು ಡಿಐಜಿಪಿ, ನೇಮಕಾತಿ ಮತ್ತು ತರಬೇತಿ, ಕಾರ್ಲಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು ಕಛೇರಿಯ 
ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಮೌಖಿಕ ಪರೀಕ್ಷೆಗೆ ಬರುವಾಗ, ಕರೆಪತ್ರದ ಜೊತೆಗೆ ಈ ಕೆಳಕಂಡ 
ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. 


ಪಾಸ್‌ಪೋರ್ಟ್ (Passport ) 
ಚಾಲನಾ ಪರವಾನಗಿ ಪತ್ರ (Driving License) 
DUD , JO Johorf ( PAN Card ) 
ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ | ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ ಕಂಪನಿಗಳು 
ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID Card) 
ಸಾರ್ವಜನಿಕ ಬ್ಯಾಂಕುಗಳು | ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass Book with 
Photograph ) 


ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas and registered deeds with 
Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community Certificate with 

Photo ) 
viii) ಎನ್ . ಆರ್. ಇ . ಜಿ .ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗಚೀಟಿ. (Job cards With Photograph) 
ix ) ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 

ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD ) . 
ಮೌಖಿಕ ಪರೀಕ್ಷೆಗೆ ತರಬೇಕಾದ ದಾಖಲಾತಿಗಳು 1) ಮೌಖಿಕ ಪರೀಕ್ಷೆಯ ಕರೆಪತ್ರ, ii) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ಫಲಿತಾಂಶ 
ಹಾಳೆ, ii) ಗುರುತಿನ ಚೀಟಿ, iv) ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ v) ಎಸ್‌ಎಸ್‌ಎಲ್‌ಸಿ ಮತ್ತು ನಿಗದಿತ ವಿದ್ಯಾರ್ಹತೆಗೆ ಸಂಬಂಧಿಸಿದ 
ಅಂಕಪಟ್ಟಿಗಳು / ಪ್ರಮಾಣ ಪತ್ರ, vi) ಸಂಬಂಧಪಡುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತರತಕ್ಕದ್ದು. ತಪ್ಪಿದ್ದಲ್ಲಿ ಮೌಖಿಕ ಪರೀಕ್ಷೆಗೆ 
ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. 


೨೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಸಿ) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕವಾದ 07.10. 2014ಕ್ಕೆ ಮುಂಚಿತವಾಗಿ ಅಭ್ಯರ್ಥಿಗಳು ಕೋರುವ ಮೀಸಲಾತಿಗಳ ಹಾಗೂ ಇತರೆ 
ಎಲ್ಲಾ ಪ್ರಮಾಣ ಪತ್ರಗಳ ದಾಖಲಾತಿಗಳನ್ನು ಪಡೆದಿಟ್ಟುಕೊಂಡಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ 
ಪಡೆದುಕೊಂಡಿರುವ ಪ್ರಮಾಣ ಪತ್ರಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಹಾಗೂ ಪರಿಗಣಿಸುವುದಿಲ್ಲ. 


11 . ವೈದ್ಯಕೀಯ ಪರೀಕ್ಷೆ : 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹಗೊಳ್ಳುವ ಎಲ್ಲಾ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ 
ವೈದ್ಯಕೀಯ ಮಂಡಳಿಯ ಮುಂದೆ ಹಾಜರಾಗತಕ್ಕದ್ದು, ವೈದ್ಯಕೀಯ ಪರೀಕ್ಷೆಯ ವೇಳೆ ಮತ್ತು ಸ್ಥಳವನ್ನು ನೇಮಕಾತಿ ಪ್ರಾಧಿಕಾರವು ನಿಗದಿಪಡಿಸುವುದು. 


ಕನಿಷ್ಟ 


0 / 6 


ವೈದ್ಯಕೀಯ ಪರೀಕ್ಷೆಗಳು ಈ ಕೆಳಕಂಡಂತಿರುತ್ತವೆ : 
( ಎ) ದೃಷ್ಟಿ: 
ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೇ ಕೆಳಗೆ ಕಾಣಿಸಿದ ದರ್ಜೆಯ ಸಮೀಪ ಮತ್ತು ದೂರದ ದೃಷ್ಟಿ ಹೊಂದಿರಬೇಕು. 

ಉತ್ತಮ 
(1) ದೂರದ ದೃಷ್ಟಿ 6/9 ಅಥವಾ 6/9 

6/9 

6/12 
( ii ) ಸಮೀಪದ ದೃಷ್ಟಿ 

0/8 | 
ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ , ಮೆಳ್ಳಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ 
ಸ್ಥಿತಿಯನ್ನು ಅನರ್ಹತೆಯೆಂದು ಪರಿಗಣಿಸಲಾಗುವುದು. 
( ಬಿ) ಶ್ರವಣ ಶಕ್ತಿ: 
1) ರಿನ್ನೇಸ್ ಪರೀಕ್ಷೆ ( Rinne s Test ) 

i) ವೆಸ್ಟರ್ ಪರೀಕ್ಷೆ (Weber s Test) 
iii) JESFRB Joeg (Tests for Vertigo) 
ಮೇಲಿನ ಪರೀಕ್ಷೆಗಳಲ್ಲಿ ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ ಅನರ್ಹತೆ ಎಂದು ಪರಿಗಣಿಸಲಾಗುವುದು. 
( ಸಿ) ಅಪಧಮನಿ ಊತ ಸಹ ಅನರ್ಹತೆ (Varicose Veins) 
( ಡಿ) ಮಾತಿನಲ್ಲಿ ಅಡಚಣೆ ಸಹ ಅನರ್ಹತೆ (Impediment in speech) 
( ಇ) ಎದೆಯ ಕ್ಷ- ಕಿರಣ ( Chest X - Ray) ವನ್ನು ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು. 
ಮೇಲಿನ ಎಲ್ಲಾ ಪರೀಕ್ಷೆಗಳನ್ನು ವೈದ್ಯಕೀಯ ಮಂಡಳಿಯು ನಡೆಸುತ್ತದೆ. ಸದರಿ ಮಂಡಳಿಯು ದೈಹಿಕವಾಗಿ ಅರ್ಹರೆಂದು ಪ್ರಮಾಣೀಕರಿಸಿದ 

ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಅರ್ಹಗೊಳ್ಳುವರು. 
ಟಿಪ್ಪಣಿ : ಸಹಿಷ್ಣುತೆ ಪರೀಕ್ಷೆ, ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಗಳಿಗೆ ಹಾಜರಾಗುವ 

ಅಭ್ಯರ್ಥಿಗಳಿಗೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
12 . ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು : 

ಜಾತಿ ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಮೂನೆಗಳಲ್ಲಿ ಪ್ರಮಾಣ ಪತ್ರವನ್ನು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 

ಎ) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶಿಲ್ದಾರ್ ರವರಿಂದ ಪಡೆದ 

ನಮೂನೆ- ಡಿ ಪ್ರಮಾಣ ಪತ್ರ. 
ಬಿ) ಪ್ರವರ್ಗ - 1 ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ ಪಡೆದ ನಮೂನೆ- ಇ 

ಪ್ರಮಾಣ ಪತ್ರ. 
ಸಿ) ಪ್ರವರ್ಗ - 2ಎ , 2ಬಿ , 3ಎ , 3ಬಿ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ 

ಪಡೆದ ನಮೂನೆ - ಎಫ್ ಪ್ರಮಾಣ ಪತ್ರ . 
ಸೂಚನೆ : ನಮೂನೆ - ಎಫ್ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕ: 07.10 .2014ಕ್ಕೆ ಐದು ವರ್ಷಕ್ಕಿಂತ 
ಹಳೆಯದಾಗಿರಬಾರದು. 
13 . ಗಾಮೀಣ ಮೀಸಲಾತಿ: 


ಎ) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ 

ಹೊಂದಿರಬೇಕು, ಮತ್ತು 


ಬಿ ) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೪೩ 
ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಸ್ಥಳವು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಅಂದಿನ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ 1976ರ 
ಅಥವಾ ಕರ್ನಾಟಕ ಪೌರಸಭೆಗಳ ಅಧಿನಿಯಮ , 1964ರ ಅಡಿಯಲ್ಲಿ ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ 
ನಗರ ಪ್ರದೇಶ ಅಥವಾ ಪರಿವರ್ತನೆಯ ಹಂತದಲ್ಲಿರುವ ಪ್ರದೇಶಗಳ ಹೊರತಾಗಿ ಇತರ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 
ವ್ಯಾಸಂಗ ಮಾಡಿದ ಅಭ್ಯರ್ಥಿಯಾಗಿರಬೇಕು, ಮತ್ತು 
ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ಕರ್ನಾಟಕ ಅಧಿಸೂಚನೆ ಸಂಖ್ಯೆ : ಸಿಆಸುಇ:08: ಸೆನೆನಿ :2001, ದಿನಾಂಕ 
13.02 .2001ರ ಪ್ರಕಾರ ಮೇಲೆ ಪರಿಭಾಷಿಸಿದಂತೆ ತರಗತಿ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ 
ಹೊಂದಿರುವವರು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/96 / ಸೆನೆನಿ /2005 , ದಿನಾಂಕ 10.08.2005ರಲ್ಲಿ ನಿಗಧಿಪಡಿಸಿದ ನಮೂನೆ-2ರ 
ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಹಿ ಮಾಡಿಸಿ ಮತ್ತು ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ 
ಮೇಲು ಸಹಿ ಮಾಡಿಸಿದ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆಯುವುದು, ನಮೂನೆ- 1 
(ನಾನ್ -ಕ್ರೀಮಿ ಲೇಯರ್) ಮತ್ತು ನಮೂನೆ-2 ಇವುಗಳು ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ಅಭ್ಯರ್ಥಿಗಳಿಗೆ 

ಕಡ್ಡಾಯವಾಗಿರುತ್ತದೆ). 
ಡಿ) ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1, ಪ್ರವರ್ಗ - 2ಎ , 2ಬಿ, 3ಎ, 3ಬಿ ಸೇರಿದ 

ಅಭ್ಯರ್ಥಿಗಳು ನಮೂನೆ-2ರಲ್ಲಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು . 
ಸೂಚನೆ: ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ , ಪ್ರವರ್ಗ -2ಬಿ, ಪ್ರವರ್ಗ - 3ಎ , ಪ್ರವರ್ಗ -3ಬಿ 
ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹ ಅಭ್ಯರ್ಥಿಗಳು Non- Creamy Layer ಪ್ರಮಾಣ 
ಪತ್ರವನ್ನು ಹೊಂದಿರದಿದ್ದಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 
14. ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೊಳಪಡುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರಗಳು : 
1) ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕ್ಲೀಮು ಮಾಡುವ ಯಾವುದೇ ವ್ಯಕ್ತಿ ಸಕ್ಷಮ ಪ್ರಾಧಿಕಾರವು ನೀಡುವ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳತಕ್ಕದ್ದು. 
2) ಒಬ್ಬ ವ್ಯಕ್ತಿಯು ತಾನು ಸ್ಥಳೀಯ ವ್ಯಕ್ತಿಯೆಂದು ಮಾಡಿದ ಕ್ಲಮನ್ನು ರುಜುವಾತುಪಡಿಸಲು ಅರ್ಹತಾ ಪ್ರಮಾಣ ಪತ್ರವನ್ನು ನೀಡಲು ಈ 
ಮುಂದಿನ ಪ್ರಮಾಣ ಪತ್ರಗಳನ್ನು ಆಧಾರವಾಗಿಟ್ಟುಕೊಳ್ಳಬಹುದು: 

ಎ) ಜನನ ಪ್ರಮಾಣ ಪತ್ರ, ಅಥವಾ 
ಬಿ) ವಾಸಸ್ಥಳ ಪ್ರಮಾಣ ಪತ್ರ, ಅಥವಾ 
ಸಿ) ವ್ಯಾಸಂಗ ಪ್ರಮಾಣ ಪತ್ರ , ಅಥವಾ 
ಡಿ) ವಿವಾಹ ಪ್ರಮಾಣ ಪತ್ರ, ಅಥವಾ 
ಇ) ಸ್ವಗ್ರಾಮ ( ಅಥವಾ ಸ್ಥಳ ) ಪ್ರಮಾಣ ಪತ್ರ, ಅಥವಾ 
ಎಫ್) ವಾರಸ ಪ್ರಮಾಣ ಪತ್ರ ಅಥವಾ 

ಜಿ) ಈ ಮೇಲಿನ ಪ್ರಮಾಣ ಪತ್ರಗಳ ಒಂದು ಅಥವಾ ಹೆಚ್ಚಿನ ಸಂಯೋಜನೆ 
3) ಅರ್ಜಿದಾರನು ಮೇಲ್ಕಂಡಂತೆ ತಿಳಿಸಲಾದ ಪ್ರಮಾಣ ಪತ್ರಗಳಲ್ಲಿ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ಅಥವಾ ಹೆಚ್ಚಿನವುಗಳನ್ನು ಉಪ 
ವಿಭಾಗಧಿಕಾರಿಗೆ ಸಲ್ಲಿಸತಕ್ಕದ್ದು. ಅವರು ಯುಕ್ತ ಪರಿಶೀಲನೆ ಮತ್ತು ಸಂಕ್ಷಿಪ್ತ ವಿಚಾರಣೆಯನ್ನು ನಡೆಸಿದ ತರುವಾಯ, ಅನುಬಂಧ- ಎ ಯಲ್ಲಿರುವಂತ 
ನಮೂನೆಯಲ್ಲಿ ಒಂದು ಅರ್ಹತಾ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಒಬ್ಬ ವ್ಯಕ್ತಿ ಅಥವಾ ಅವನ ತಂದೆ ಅಥವಾ ತಾಯಿಯು ಆ ಪ್ರದೇಶದಲ್ಲಿ ಒಂದಕ್ಕಿಂತ 
ಹೆಚ್ಚು ಜಿಲ್ಲೆಗಳಲ್ಲಿ ವಾಸವಾಗಿದ್ದಾಗ ಅಥವಾ ವ್ಯಾಸಂಗ ಮಾಡಿದ್ದಾಗ, ಅವರು ಯಾವ ಜಿಲ್ಲೆಯಲ್ಲಿ ದೀರ್ಘಕಾಲ ವಾಸಿಸಿದ್ದರೋ ಅಥವಾ ವ್ಯಾಸಂಗ 
ಮಾಡಿದ್ದರೋ , ಆ ಜಿಲ್ಲೆಯನ್ನು ಅವರ ಅರ್ಹತಾ ಪ್ರಮಾಣ ಪತ್ರದಲ್ಲಿ ನಮೂದಿಸಿರತಕ್ಕದ್ದು . ತಂದೆ - ತಾಯಿ ಇಬ್ಬರು ಆ ಪ್ರದೇಶದಲ್ಲಿ ವಾಸವಾಗಿದ್ದ ಅಥವಾ 
ವ್ಯಾಸಂಗ ಮಾಡಿದ್ದಂತಹ ಸಂದರ್ಭದಲ್ಲಿ, ತಂದೆಯ ಸ್ಥಳವನ್ನು ಅರ್ಹತಾ ಪ್ರಮಾಣ ಪತ್ರದಲ್ಲಿ ನಮೂದಿಸತಕ್ಕದ್ದು. 

ಪರಂತು, ಹಾಲಿ ಇರುವ ಉದ್ಯೋಗಿಗಳಿಗಾಗಿ ಸ್ವಗ್ರಾಮ ಅಥವಾ ಸ್ಥಳದ ಪ್ರಮಾಣಪತ್ರವು ಅರ್ಹತಾ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ 
ಪ್ರಮಾಣಪತ್ರವಾಗಿರತಕ್ಕದ್ದು. ಸೇವಾ ಪುಸ್ತಕದಲ್ಲಿ ನಮೂದಿಸಲಾಗಿರುವ ಸ್ವಗ್ರಾಮ ಅಥವಾ ಸ್ಥಳದ ಆಧಾರದ ಮೇಲೆ ಅವನು ಸ್ಥಳೀಯ ವ್ಯಕ್ತಿಯ ಸ್ಥಾನವನ್ನು 

, ಮೇಲೆ ನಿರ್ದಿಷ್ಟಪಡಿಸಿರುವ ರೀತಿಯಲ್ಲಿ ಅರ್ಹತಾ ಪ್ರಮಾಣಪತ್ರವನ್ನು ಅವನು / ಅವಳು ಪಡೆದುಕೊಳ್ಳತಕ್ಕದ್ದು. 
4) ಪ್ರಮಾಣ ಪತ್ರಗಳ ನೀಡಿಕೆ: 

- ಎ) ಜನನ ಪ್ರಮಾಣ ಪತ್ರ:- 1) ಜನನದಿಂದ ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಷೇಮು ಮಾಡುವ ಪ್ರಕರಣಗಳ ಸಂಬಂಧದಲ್ಲಿ, ಜನನ 
ಪ್ರಮಾಣ ಪತ್ರವು ಅವನ ಅರ್ಹತೆಗೆ ರುಜುವಾತಾಗಿರತಕ್ಕದ್ದು. 
2 ) ಅರ್ಜಿದಾರನ ತಂದೆ ಅಥವಾ ತಾಯಿ ಆ ಪ್ರದೇಶದಲ್ಲಿ 01 - 01 - 2013ಕ್ಕಿಂತ ಮುಂಚೆ ಹುಟ್ಟಿದ ಕಾರಣದಿಂದಾಗಿ , ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು 
ಕ್ಷೇಮು ಮಾಡುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ, ಅಂತಹ ಸಂದರ್ಭಗಳಲ್ಲಿ , ತಂದೆ ಅಥವಾ ತಾಯಿಯೊಂದಿಗೆ ಅರ್ಜಿದಾರನ ಸಂಬಂಧವನ್ನು ತೋರಿಸುವ 
ವಾರಸ ( Warsa ) ಪ್ರಮಾಣ ಪತ್ರದೊಂದಿಗೆ ಗೊತ್ತುಪಡಿಸಿದ ರೀತಿಯಲ್ಲಿ ಪಡೆಯಲಾದ ಜನನ ಪ್ರಮಾಣ ಪತ್ರಗಳನ್ನು ಒದಗಿಸತಕ್ಕದ್ದು . 
3) ಸ್ಥಳಿಯ ವ್ಯಕ್ತಿಯೆಂದು ಅರ್ಹತೆಯನ್ನು ಕ್ಷೇಮು ಮಾಡಲು ಅಗತ್ಯಪಡಿಸಲಾದ ಜನನ ಪ್ರಮಾಣ ಪತ್ರವನ್ನು , ಜನನಗಳ ಮತ್ತು ಮರಣಗಳ ನೋಂದಣಿ 
ಅಧಿನಿಯಮ, 1969ರಲ್ಲಿ ಇರುವ ಉಪಬಂಧಗಳ ಪ್ರಕಾರ ನೀಡತಕ್ಕದ್ದು. 


vi) 


೨೭೪೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ ವಿಶೇಷ ರಾಜ್ಯ ಪತ್ರಿಕೆ 
ಬಿ) ವಾಸಸ್ಥಳ ಪ್ರಮಾಣ ಪತ್ರ :- 1) ವಾಸಸ್ಥಳ ಪ್ರಮಾಣ ಪತ್ರದಿಂದಾಗಿ ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಷೇಮು ಮಾಡುವ ಪ್ರಕರಣಗಳ 
ಸಂಬಂಧದಲ್ಲಿ , ಈ ಮುಂದಿನ ವಿಧಾನವನ್ನು ಅನುಸರಿಸತಕ್ಕದ್ದು, ಎಂದರೆ : 
(iv ) ಗ್ರಾಮ /ತಹಸೀಲ್/ಪಟ್ಟಣದಲ್ಲಿ ವಾಸದ ಪ್ರಾರಂಭ ಮತ್ತು ಮುಕ್ತಾಯ ದಿನಾಂಕದ ವಿವರವನ್ನು ಒಳಗೊಳ್ಳುವಂತೆ, ಆ ಸ್ಥಳದ ಮೇಲೆ 

ಅಧಿಕಾರವ್ಯಾಪ್ತಿ ಹೊಂದಿರುವ ರೆವಿನ್ಯೂ ಇಲಾಖೆಯ ತಹಸೀಲ್ದಾರರು ನೀಡಿರುವ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
(v) ವಾಸಸ್ಥಳವು ಒಂದು ನಿರ್ದಿಷ್ಟ ಗ್ರಾಮ /ತಹಸೀಲ್/ ಪಟ್ಟಣಕ್ಕೆ ಸೀಮಿತಗೊಳ್ಳದ ಸಂದರ್ಭದಲ್ಲಿ , ಅಂತಹ ವಾಸಸ್ಥಳಗಳ ಮೇಲೆ ಅಧಿಕಾರವ್ಯಾಪ್ತಿ 

ಹೊಂದಿರುವ ತಹಸೀಲ್ದಾರರುಗಳು ನೀಡಿರುವ ಒಂದಕ್ಕಿಂತ ಹೆಚ್ಚಿನ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 
( vi) ಪ್ರಕರಣವು ಆದೇಶದ ಪ್ರಾರಾ 6( ಎ) ಅಡಿಯಲ್ಲಿ ಬರುವಂತಿದ್ದರೆ, ತಹಸೀಲ್ದಾರರು ನೀಡಿದ ವಾಸಸ್ಥಳದ ಪ್ರಮಾಣಪತ್ರದ ಜೊತೆಗೆ, ಚುನಾವಣಾ 

ಆಯೋಗವು ನೀಡಿರುವ ಭಾವಚಿತ್ರವಿರುವ ಐಡಿ ಕಾರ್ಡ್ ಅಥವಾ ಆ ವಾಸಸ್ಥಳದ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಆಹಾರ ಮತ್ತು 
ನಾಗರಿಕ ಸರಬರಾಜು ಇಲಾಖೆಯು ನೀಡಿದ ಪಡಿತರ ಚೀಟಿ, ಪಹಣಿ ಅಥವಾ ಸ್ವಾಧೀನತಾ ಪ್ರಮಾಣ ಪತ್ರ, ನಗರ ಅಥವಾ ಖಾತಾ ಪ್ರಮಾಣ 
ಪತ್ರ/ ಖಾತಾ ಉದ್ದ ತಭಾಗ /ನಗರ ಸರ್ವೆ ದಾಖಲೆ ಹಾಗೂ ಸಂಬಂಧವನ್ನು ತೋರಿಸುವ ವಾರಸ ಪ್ರಮಾಣ ಪತ್ರಗಳ ಅಗತ್ಯವಿರುತ್ತದೆ. 

ಸಿ) ವ್ಯಾಸಂಗ ಪ್ರಮಾಣ ಪತ್ರ:- 1) ಅರ್ಹತಾ ಪ್ರಮಾಣ ಪತ್ರವನ್ನು ನೀಡುವುದಕ್ಕಾಗಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಗತ್ಯಪಡಿಸಿರುವ 
ಪ್ರಕರಣಗಳಲ್ಲಿ, ಸ್ಥಳೀಯ ವ್ಯಕ್ತಿಯ ಅರ್ಹತೆಯ ಬಗ್ಗೆ ಅಥವಾ ಅನ್ಯತಾ ನಿರ್ಧರಿಸುವಲ್ಲಿ, ಸಂಬಂಧಪಟ್ಟ ಪ್ರಾಧಿಕಾರಗಳು ಈ ಮೂಂದಿನ 
ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು. 
iv ) ಶೈಕ್ಷಣಿಕ ಸಂಸ್ಥೆಯ ಮುಖ್ಯಸ್ಥರು ನೀಡಿದ ಮತ್ತು ಆ ಶೈಕ್ಷಣಿಕ ಸಂಸ್ಥೆಯ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಯು 

ಯುಕ್ತವಾಗಿ ಪ್ರಮಾಣೀಕರಿಸಿದ ವ್ಯಾಸಂಗ ಪ್ರಮಾಣ ಪತ್ರವು ಅರ್ಹತೆಯನ್ನು ರುಜುವಾತುಪಡಿಸುವ ದಾಖಲೆಯಾಗಿರತಕ್ಕದ್ದು . 
ಅರ್ಜಿದಾರನ ತಂದೆ- ತಾಯಿಯರಲ್ಲಿ ಯಾರಾದರೊಬ್ಬರು, ಅಂತಹ ಸ್ಥಳೀಯ ಪ್ರದೇಶದಲ್ಲಿರುವ ಶೈಕ್ಷಣಿಕ ಸಂಸ್ಥೆಯಲ್ಲಿ 10 ಶೈಕ್ಷಣಿಕ ವರ್ಷಗಳ 
ಅವಧಿಗೆ ವ್ಯಾಸಂಗ ಮಾಡಿದ್ದರೆ , ಅರ್ಜಿದಾರನ ಮತ್ತು ಅವನ ತಂದೆ - ತಾಯಿಯರ ನಡುವಿನ ಸಂಬಂಧವನ್ನು ತೋರಿಸುವ ವಾರಸು ಪ್ರಮಾಣ 
ಪತ್ರದೊಂದಿಗೆ , ಆ ಶೈಕ್ಷಣಿಕ ಸಂಸ್ಥೆಯ ಮುಖ್ಯಸ್ಥರು ನೀಡಿದ ಮತ್ತು ಆ ಶೈಕ್ಷಣಿಕ ಸಂಸ್ಥೆಯ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಕ್ಷೇತ್ರ 
ಶಿಕ್ಷಣಾಧಿಕಾರಿಯು ಯುಕ್ತವಾಗಿ ಪ್ರಮಾಣೀಕರಿಸಿರುವ ವ್ಯಾಸಂಗ ಪತ್ರವು ಅರ್ಹತೆಯನ್ನು ರುಜುವಾತುಪಡಿಸುವ ದಾಖಲೆಯಾಗಿರತಕ್ಕದ್ದು . 
ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡುವ ಉದ್ದೇಶಕ್ಕಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಯು, ಸಂಸ್ಥೆಯ ಮುಖ್ಯಸ್ಥರು ನೀಡಿದ ಶೈಕ್ಷಣಿಕ ಸಂಸ್ಥೆಯ 
ದಾಖಲೆಯ ಉದ್ಧತ ಭಾಗದ ಪ್ರಮಾಣ ಪತ್ರವನ್ನು ಅವಲಂಬಿಸಬಹುದು ಮತ್ತು ಅಗತ್ಯವಿದ್ದಲ್ಲಿ, ಸಂಕ್ಷಿಪ್ತ ವಿವರಣೆಯನ್ನು ನಡೆಸಬಹುದು. 
ಡಿ) ವಿವಾಹ ಪ್ರಮಾಣ ಪತ್ರ:- 1) ಒಬ್ಬ ಸ್ಥಳೀಯ ವ್ಯಕ್ತಿಯನ್ನು ವಿವಾಹವಾಗಿರುವ ಮಹಿಳೆಯು, ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಲೀಮು 
ಮಾಡಿದ ಸಂದರ್ಭದಲ್ಲಿ, ವಿವಾಹ ನೋಂದಣಾಧಿಕಾರಿಯು, ಕರ್ನಾಟಕ ವಿವಾಹಗಳ ( ನೋಂದಣಿ ಮತ್ತು ಸಂಕೀರ್ಣ ಉಪಬಂಧಗಳು) 
ಅಧಿನಿಯಮ, 1976 ಅಥವಾ ಇತರ ಯಾವುದೇ ಸಂಬಂಧಪಟ್ಟ ಕಾನೂನಿನಲ್ಲಿ ಒಳಗೊಂಡಿರುವ ಸಂಬಂಧಪಟ್ಟ ಉಪಬಂಧಗಳ ಪ್ರಕಾರ ನೀಡಿದ 
ವಿವಾಹ ಪ್ರಮಾಣಪತ್ರವು, ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನದ ಕ್ಲಮಿಗೆ ರುಜುವಾತಗಿರತಕ್ಕದ್ದು. 
2) ಮೇಲೆ ಸೂಚಿಸಿದ ದಾಖಲೆಗಳ ಜೊತೆಗೆ, ಪತಿಯ ಅರ್ಹತಾ ಪ್ರಮಾಣಪತ್ರವನ್ನು ಅಗತ್ಯಪಡಿಸತಕ್ಕದ್ದು. 
) ಸ್ವಗ್ರಾಮ ಪ್ರಮಾಣ ಪತ್ರಗಳು:- 1) ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಷೇಮು ಮಾಡುವ ಸೇವೆಯಲ್ಲಿರುವಂತ ನೌಕರರ ಸಂದರ್ಭದಲ್ಲಿ , 
ಸ್ವಗ್ರಾಮ ಅಥವಾ ಸ್ಥಳವು ಆ ಸ್ಥಳೀಯ ಪ್ರದೇಶದೊಳಗೆ ಇರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರದಿಂದ ಯುಕ್ತವಾಗಿ ಪ್ರಮಾಣಿತವಾದ ನೌಕರನ 
ಸೇವಾ ಪುಸ್ತಕದ ಉದ್ದತ ಭಾಗದ ಪ್ರತಿಯು ಅವರ ಅಧಿವಾಸದ ರುಜುವಾತಾಗಿರತಕ್ಕದ್ದು. ಅಂತಹ ಪ್ರಮಾಣ ಪತ್ರವನ್ನು ಅನುಬಂಧ- ಡಿ 
ಯಲ್ಲಿರುವ ನಮೂನೆಯಲ್ಲಿ ನೀಡತಕ್ಕದ್ದು. 
2) ಸೇವೆಯಲ್ಲಿರುವ ನೌಕರರಿಗೆ ಸಂಬಂಧಿಸಿದಂತೆ, ಪ್ರಮಾಣ ಪತ್ರಗಳ ನೀಡುವಿಕೆಯಲ್ಲಿ ಯಾವುದೇ ಸಂದಿಗ್ಧತೆ ಉಂಟಾದ ಸಂದರ್ಭದಲ್ಲಿ 
ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನದ ಕ್ಷೇಮು ಮಾಡುವವರ ಅರ್ಹತೆಯನ್ನು ನಿರ್ದರಿಸುವ ಅಧಿಕಾರವು, ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆಯಲ್ಲಿ ನಿಹಿತವಾಗಿರತಕ್ಕದ್ದು. 
3) ತನ್ನ ಸೇವಾ ಪುಸ್ತಕದಲ್ಲಿ ಯಾವುದೇ ನಮೂದುಗಳಿಲ್ಲದ ಅಥವಾ ಸ್ಥಳೀಯ ವ್ಯಕ್ತಿಯಾಗಿ ಅನ್ಯತಾ ಸೌಲಭ್ಯವನ್ನು ಕ್ಲೀಮು ಮಾಡಲು 
ಇಚ್ಚಿಸುವಂತ ನೌಕರನು ಒಂದು ಅರ್ಹತಾ ಪ್ರಮಾಣ ಪತ್ರವನ್ನು ಒದಗಿಸತಕ್ಕದ್ದು. 
4) ಈಗಾಗಲೇ ಸೇವೆ ಸಲ್ಲಿಸುತ್ತಿರುವ ನೌಕರನು ಸೇವಾನಿರತ ನೌಕರರಿಗೆಂದು (In -service Quota ) ನಿಗದಿಪಡಿಸಿದ ನೇರ ನೇಮಕಾತಿ 
ಹುದ್ದೆಗಳಿಗೆ ಅಭ್ಯರ್ಥಿಗಳೆಂದು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮೇಲೆ (1)ರಲ್ಲಿ ಸೂಚಿಸಿರುವಂತೆ ಸ್ವಗ್ರಾಮ ಪ್ರಮಾಣಪತ್ರವನ್ನು ನೀಡಿದ್ದಲ್ಲಿ , 
ಅದನ್ನು ಅವರ ಅಧಿವಾಸದ ರುಜುವಾತಾಗಿ ಪರಿಗಣಿಸತಕ್ಕದ್ದು. 
ಎಫ್) ವಾರಸು( Warsa) ಪ್ರಮಾಣ ಪತ್ರ:- ಕಂದಾಯ ನಿರೀಕ್ಷಕರ ವರದಿಯ ( ರೆವಿನ್ಯೂ ಇನ್ಸ್‌ಪೆಕ್ಟರ್‌) ಮತ್ತು ಸಂಬಂಧಪಟ್ಟ ಇತರ ಸಾಕ್ಷ್ಯಗಳ 

ತಹಸೀಲ್ದಾರ್‌ರವರು ವಾರಸು ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು. ಕಂದಾಯ ನಿರೀಕ್ಷಕನು ಸ್ಥಳ ತನಿಖೆಯ 
ಆಧಾರದ ಮೇಲೆ ಮತ್ತು ಇತರ ಸಂಬಂಧಪಟ್ಟ ಸಾಕ್ಷ್ಯವನ್ನು ಪಡೆದುಕೊಂಡು ತನ್ನ ವರದಿಯನ್ನು ಸಲ್ಲಿಸತಕ್ಕದ್ದು. 
ಜಿ) ಸಿಂಧುತ್ವ ಪ್ರಮಾಣ ಪತ್ರ:- ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುವ ಅಭ್ಯರ್ಥಿಗಳು ಅನುಬಂಧ- ಇ ಯಲ್ಲಿರುವ ನಮೂನೆಯಲ್ಲಿ 
ಸಲ್ಲಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೪೫ 
15 . ಪ್ರಮುಖವಾದ ಸೂಚನೆಗಳು : 

ಅಭ್ಯರ್ಥಿಗಳು ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ: 07.10. 2014ರೊಳಗೆ 
ಸಿಂಧುವಾಗಿರುವಂತೆ ಪಡೆದಿಟ್ಟುಕೊಂಡಿದ್ದು, ಮೌಖಿಕ ಪರೀಕ್ಷೆಯ ಸಮಯದಲ್ಲಿ ಅಥವಾ ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು . 
ಎ) ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ ( ಎಸ್.ಎಸ್.ಎಲ್. ಸಿ ಅಥವಾ ತತ್ಸಮಾನ ಪ್ರಮಾಣ ಪತ್ರ)/ ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ 

ದಾಖಲೆಯ ಉದ್ದತಭಾಗ (Extract of Cumulative Record ) | 
ಬಿ) ಭೌತಶಾಸ್ತ್ರ / ಎಲೆಕ್ಟ್ರಾನಿಕ್ಸ್ / ಎಲೆಕ್ಟಿಕಲ್ಸ್ / ಕಂಪ್ಯೂಟರ್ ಸೈನ್ಸ್ / ಟೆಲಿ ಕಮ್ಯೂನಿಕೇಷನ್ಸ್ ವಿಷಯದಲ್ಲಿ ಪದವಿ ಅಥವಾ ಅಂತಿಮ 

ಪರೀಕ್ಷೆಯಲ್ಲಿನ ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಸರಾಸರಿ 50 % ರಷ್ಟು ಅಂಕಗಳನ್ನು ಪಡೆದಿರುವ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು 
ಹೊಂದಿರುವ (ಎಸ್‌ಸಿ/ ಎಸ್‌ಟಿ ಮತ್ತು ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ 45 %), ಪದವಿಯ ಪ್ರಮಾಣ ಪತ್ರ, 
ಸರ್ಕಾರಿ ಇಲಾಖೆಯಲ್ಲಿ/ ರಾಜ್ಯಸರ್ಕಾರದ/ಕೇಂದ್ರ ಸರ್ಕಾರದ/ ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ/ರಾಜ್ಯ ಅಥವಾ ಕೇಂದ್ರ ಸರ್ಕಾರದ 
ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು ಇಲಾಖಾ ವತಿಯಿಂದ ಕರ್ತವ್ಯದಿಂದ ಬಿಡುಗಡೆ 

ಮಾಡುವ ಬಗ್ಗೆ ಇಚ್ಚಾ ಅನುಮತಿ ಪತ್ರ. 
ಡಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, 2ಎ , 2ಬಿ, 3ಎ ಮತ್ತು 3ಬಿ ಮೀಸಲಾತಿ ಅಭ್ಯರ್ಥಿಗಳು ನಮೂನೆ ಡಿ/ ಇ/ಎಫ್ ನಲ್ಲಿ 

ತಹಶೀಲ್ದಾರ್‌ರಿಂದ ಪಡೆದ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು . 
ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು ಸಂಬಂಧಪಟ್ಟ ಕ್ಷೇತ್ರ 

ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿರಬೇಕು. 
ಎಫ್) ಹೈದರಾಬಾದ್- ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಹತಾ ಪ್ರಮಾಣಪತ್ರ ಅಥವಾ ವಾಸಸ್ಥಳ ಪ್ರಮಾಣಪತ್ರ 

ಅಥವಾ ವ್ಯಾಸಂಗ ಪ್ರಮಾಣಪತ್ರ ಅಥವಾ ಸ್ವಗ್ರಾಮ ಪ್ರಮಾಣಪತ್ರಗಳನ್ನು ಅಧಿಸೂಚನೆ ಕೊನೆಯಲ್ಲಿ ನೀಡಲಾಗಿರುವ ಅನುಬಂಧಗಳ 

ಮಾದರಿಗಳಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಟಿಪ್ಪಣಿ : ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಯಾವುದೇ 

ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಜಿ) ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಯು ಅಂತಿಮವಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ 

ಮಾಡುವಾಗ ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು. 
ಹೆಚ್) ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ತಕ್ಷಣದಲ್ಲಿ ಅಭ್ಯರ್ಥಿಗಳು ಲಿಖಿತ ಮೂಲಕ 

ಸಂಬಂಧಪಟ್ಟ ಘಟಕಾಧಿಕಾರಿ ರವರ ನೇಮಕಾತಿ ಸಮಿತಿಯ ಗಮನಕ್ಕೆ ತರತಕ್ಕದ್ದು, ಈ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು 
ನೇಮಕಾತಿ ಸಮಿತಿಯು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ನೇಮಕಾತಿ ಸಮಿತಿಯು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. 
ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ಅವರ ಮನವಿಯೊಂದಿಗೆ ಅರ್ಜಿಯ ನಕಲು ಪ್ರತಿಯನ್ನು 
ಹಾಗೂ ಇತರೆ ಮಾಹಿತಿಯನ್ನು ನೀಡತಕ್ಕದ್ದು. 
ಅಭ್ಯರ್ಥಿಗಳು ON - LINE ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳ ಆಧಾರದ ಮೇಲೆ ಅವರುಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು 

ಗತಿಯು ಪರಿಶೀಲಿಸಿ ಮೇಲು ನೋಟಕ್ಕೆ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ ಕರೆ ಪತ್ರಗಳನ್ನು 
ನೀಡಲಾಗುವುದು. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ 

ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. 
ಕೆ) ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, ವಿದ್ಯಾರ್ಹತೆ, ಪರೀಕ್ಷಾ ಕೇಂದ್ರ 

ಹಾಗೂ ವಯೋಮಿತಿ ಸಡಿಲಿಕೆ, ಇತ್ಯಾದಿ ವಿವರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುವುದು ಹಾಗೂ ಈ ಬಗ್ಗೆ ಆನಂತರದಲ್ಲಿ 

ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಕೋರಿಕೆ ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 
ಎಲ್ ) ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಯಾವುದೇ ಸುಳ್ಳು/ತಪ್ಪು ಮಾಹಿತಿಗಳನ್ನು ನೀಡಬಾರದು. ಹಾಗೇ ನೀಡಿ ತದನಂತರ 

ನೇಮಕಾತಿ ಸಮಿತಿಗೆ ಅದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದು ಪಡಿಸಲಾಗುವುದು. 
ಎಮ್) ಅರ್ಜಿದಾರರು ಯಾವುದೇ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಶಿಕ್ಷೆಗೆ ಗುರಿಯಾಗಿರಬಾರದು. ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಭಾಗಿಯಾಗಿ ಬಿಡುಗಡೆ 

/ ಖುಲಾಸೆಯಾಗಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರವು ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
16. ವಿಶೇಷ ಸೂಚನೆಗಳು : 


ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ತಮ್ಮೊಂದಿಗೆ ತಪ್ಪದೇ 
ಇಟ್ಟುಕೊಳ್ಳಲು ಸೂಚಿಸಿದೆ. 


ಡಿ ) . 


೨೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಬಿ) ಸರ್ಕಾರಿ ಇಲಾಖೆಯಲ್ಲಿ / ರಾಜ್ಯ ಸರ್ಕಾರದ / ಕೇಂದ್ರ ಸರ್ಕಾರದ / ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ / ರಾಜ್ಯ ಅಥವಾ ಕೇಂದ್ರ 

ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು ಇಲಾಖಾ ವತಿಯಿಂದ ಕರ್ತವ್ಯದಿಂದ 
ಬಿಡುಗಡೆ ಮಾಡುವ ಬಗ್ಗೆ ಇಚ್ಚಾ ಅನುಮತಿ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು, ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು 
ಸೇವೆಯಲ್ಲಿರುವ ಬಗ್ಗೆ ಹಾಗೂ ಅವರ ಸೇವಾ ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರಾಕ್ಷೇಪಣಾ ಪ್ರಮಾಣ 
ಪತ್ರವನ್ನು (No Objection Certificate) ಸಂಬಂಧಿತ ಇಲಾಖಾ ಮುಖ್ಯಸ್ಥರಿಂದ ಪಡೆದಿಟ್ಟುಕೊಂಡಿದ್ದು ನೇಮಕಾತಿ ಸಮಿತಿಯು 
ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು . 
ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಬಾರದೆಂದು ಸೂಚನೆ ನೀಡಲಾಗಿದೆ. ಆದರೆ, ಅಭ್ಯರ್ಥಿಗಳು ಒಂದು 
ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸುವ ಬದಲು ಬಹಳ ಎಚ್ಚರಿಕೆಯಿಂದ ಸೂಚನೆಗಳನ್ನು ಓದಿಕೊಂಡು ಆನ್‌ಲೈನ್ ಮುಖಾಂತರ 
ಭರ್ತಿ ಮಾಡತಕ್ಕದ್ದು, ಏಕೆಂದರೆ ಒಂದಕ್ಕಿಂತ ಹೆಚ್ಚು ನೋಂದಣಿ ಸಂಖ್ಯೆಯಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದು ಯಾವುದೇ ಹಂತದಲ್ಲಿ ಕಂಡುಬಂದಲ್ಲಿ 
ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು. ಸಂಕ್ಷಿಪ್ತವಾಗಿ ತಿಳಿಸುವುದೆಂದರೆ ಒಬ್ಬ ಅಭ್ಯರ್ಥಿಯು ಒಂದು ನೋಂದಣಿ 
ಸಂಖ್ಯೆಗಿಂತ ಹೆಚ್ಚು ನೋಂದಣಿ ಸಂಖ್ಯೆಯನ್ನು ಪರೀಕ್ಷೆಯ ಯಾವುದೇ ಹಂತದಲ್ಲಿ ಬಳಸುವುದನ್ನು ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಒಂದಕ್ಕಿಂತ 
ಹೆಚ್ಚು ಅರ್ಜಿಗಳನ್ನು ಒಂದೇ ಹೆಸರಿನಲ್ಲಿ ಸಲ್ಲಿಸಿ ಬೇರೆ ಬೇರೆ ಹೋಟೋಗಳನ್ನು ಹಚ್ಚಿ, ಸಹಿಗಳನ್ನು ಮಾಡಿ ಪರೀಕ್ಷೆಗೆ ಹಾಜರಾಗಿದ್ದು 
ಕಂಡುಬಂದಲ್ಲಿ ಅಂತಹವರ ಎಲ್ಲಾ ಅರ್ಜಿಗಳನ್ನು ತಿರಸ್ಕರಿಸುವುದಲ್ಲದೇ ಅವರ ಮೇಲೆ ಕಾನೂನಿನ ರೀತ್ಯಾ ಕ್ರಮವನ್ನು ಕೈಗೊಳ್ಳಲಾಗುವುದು. ಈ 
ವಿಚಾರದಲ್ಲಿ ನೇಮಕಾತಿ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಅರ್ಹ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲಾ ಮಾಹಿತಿಗಳಿಗೆ 
ಪೂರಕವಾಗಿ ಸದರಿ ದಾಖಲೆ | ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸಬೇಕು, ತಪ್ಪಿದ್ದಲ್ಲಿ ಅಂತಹ 
ಮೀಸಲಾತಿಯನ್ನು ರದ್ದುಪಡಿಸಿ, ಸಾಮಾನ್ಯ ವರ್ಗದಡಿಯಲ್ಲಿ ಅರ್ಹತೆ ಹೊಂದಿದಲ್ಲಿ ಪರಿಗಣಿಸಲಾಗುವುದು. 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಂದರೆ 07.10.2014ಕ್ಕೆ ಮೊದಲು ಅಭ್ಯರ್ಥಿಗಳು ಹುದ್ದೆಗೆ 

ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆ ( ಪದವಿ/ ತತ್ಸಮಾನ ) ಯನ್ನು ಹೊಂದಿರಬೇಕು. 
ಎಫ್) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುವುದರಿಂದ ಯಾವುದೇ ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡದೆ 

ಎಲ್ಲಾ ಮಾಹಿತಿ / ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು . ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿದ್ದಲ್ಲಿ 
ಅದಕ್ಕೆ ಅಭ್ಯರ್ಥಿಗಳೆ ಜವಾಬ್ದಾರರಾಗಿರುತ್ತಾರೆ. 
ಒಂದು ವೇಳೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೆಯ ಕೆಲಸದ ದಿನದಂದು ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಆದರೆ ವಯೋಮಿತಿ ಹಾಗೂ ಕನಿಷ್ಠ ಶೈಕ್ಷಣಿಕ 

ವಿದ್ಯಾರ್ಹತೆಯ ಪರಿಗಣನೆಗೆ ದಿನಾಂಕ: 07.10.2014 ಮಾತ್ರ ಅನ್ವಯವಾಗುತ್ತದೆ. 
ಹೆಚ್ ) ಅಭ್ಯರ್ಥಿಯು ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೇ / ಭರ್ತಿ ಮಾಡದೇ ಸದರಿ ಅರ್ಜಿ ತಿರಸ್ಕೃತವಾದಲ್ಲಿ ತತ್ಸಂಬಂಧ ಯಾವುದೇ 

ರೀತಿಯ ಪತ್ರ ವ್ಯವಹಾರ / ಇ - ಮೇಲ್‌ಗೆ ಅವಕಾಶವಿರುವುದಿಲ್ಲ. 
ಐ ) ಅರ್ಜಿ ಭರ್ತಿ ಮಾಡುವ ವಿಧಾನ ಹಾಗೂ ಹೆಚ್ಚಿನ ವಿವರಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ WWW .ksp . gov .in ನಲ್ಲಿ 

ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತವೆ. 
ಜೆ) ಅಭ್ಯರ್ಥಿಗಳು ತಮ್ಮ ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳು ಸರಿ ಇದೆ ಎಂದು ಭಾವಿಸಿ ಅವರುಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು 

ಅರ್ಹರೆ ಎಂಬುದನ್ನು ಆನ್‌ಲೈನ್‌ನಲ್ಲಿ ನೀಡಿದ ಮಾಹಿತಿಯನ್ವಯ ಪರಿಗಣಿಸಿ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ ಕರೆ 
ಪತ್ರಗಳನ್ನು ತಯಾರು ( Upload) ಮಾಡಲಾಗುತ್ತದೆ . ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ 
ಇತ್ಯಾದಿಗಳಿಗೂ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ 
ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ, ಶುಲ್ಕ ಪಾವತಿಸದ, ಅಭ್ಯರ್ಥಿಯ ಸಹಿ ಇಲ್ಲದ, ಭಾವಚಿತ್ರ ಇಲ್ಲದೆ ಇರುವ 
ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಪರೀಕ್ಷೆಗೆ ಪ್ರವೇಶವು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತದೆ. ಪ್ರವೇಶ ಪತ್ರ ನೀಡಿದ ಮಾತ್ರಕ್ಕೆ ನೇಮಕಾತಿ ಸಮಿತಿಯು ನಿಮ್ಮ 

ಅಭ್ಯರ್ಥಿತನವನ್ನು ಅಂಗೀಕರಿಸಿದೆ ಎಂದು ಭಾವಿಸತಕ್ಕದ್ದಲ್ಲ. 
ಎಲ್ ) ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ಮುದ್ರಣ ದೋಷವಾದಲ್ಲಿ ಅದನ್ನು ತಕ್ಷಣ ಕೊಠಡಿಯ ಪರಿವೀಕ್ಷಕ ರವರ ಗಮನಕ್ಕೆ ತಂದು ಸರಿಯಾದ 

ಪ್ರಶ್ನೆ ಪತ್ರಿಕೆ ಪಡೆದುಕೊಂಡು ಉತ್ತರವನ್ನು ಬರೆಯಬೇಕು. ಅಲ್ಲದೇ ಇದರ ಬಗ್ಗೆ ಪರೀಕ್ಷೆ ಮುಗಿದ ನಂತರ ನೇಮಕಾತಿ ಸಮಿತಿಗೆ ಸದರಿ 

ವಿಷಯದ ಬಗ್ಗೆ ತಿಳಿಸಿದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಎಂ ) ಉತ್ತರ ಪತ್ರಿಕೆಯನ್ನು ಸ್ಕ್ಯಾನಿಂಗ್ ಮಾಡಿಸಿ ಗಣಕ ಯಂತ್ರದ ಮುಖೇನ ಅರ್ಹತಾ ಪಟ್ಟಿಯನ್ನು ಸಿದ್ದಪಡಿಸುವುದರಿಂದ ಅಭ್ಯರ್ಥಿಗಳು ಉತ್ತರ 

ಪತ್ರಿಕೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಲುವಾಗಿ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ 
ಕೊಠಡಿಗೆ ತಪ್ಪದೇ ಹಾಜರಾಗತಕ್ಕದ್ದು. ಆ ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಕೆಲವು ಮಾರ್ಗ ಸೂಚನೆಗಳನ್ನು ನೀಡುತ್ತಾರೆ. 


WW 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೪೭ 
ಎನ್) ಪರೀಕ್ಷೆ ಮುಗಿದ ಒಂದು ಅಥವಾ ಎರಡು ದಿನಗಳ ನಂತರ Provisional Answer Key ಉತ್ತರಗಳನ್ನು ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 

ಅಭ್ಯರ್ಥಿಗಳು ಉತ್ತರಗಳ ಬಗ್ಗೆ ಏನಾದರೂ ಆಕ್ಷೇಪಣೆಗಳು ಇದಲ್ಲಿ ಅದಕ್ಕೆ ಒಂದು ವಾರದ ಕಾಲಾವಕಾಶವನ್ನು ನೀಡಲಾಗುವುದು. 
ಆಕ್ಷೇಪಣೆಗಳು ಬಂದ ನಂತರ ಅದನ್ನು ಒಂದು ನುರಿತ ಸಮಿತಿಗೆ ನೀಡಿ ಅವರಿಂದ ಸರಿಯಾದ ಉತ್ತರಗಳನ್ನು ಪಡೆದು Final Answer 
Key ಯನ್ನು ಪ್ರಕಟಿಸಲಾಗುವುದು ಮತ್ತು ಈ ಅಂತಿಮ ಉತ್ತರ ಕೀಗಳ ಪ್ರಕಾರ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡಲಾಗುವುದು . 

ಅಂತಿಮ ಉತ್ತರ ಕೀ ( Final Answer Key) ಗಳನ್ನು ಪ್ರಕಟಿಸಿದ ನಂತರ ಯಾವುದೇ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 
ಓ) ಕರ್ನಾಟಕ ರಾಜ್ಯದ, ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಯ ಸೇವೆಯಿಂದ ವಜಾ ಗೊಂಡಿರುವ 

ನೌಕರರು ನೇಮಕಾತಿಗೆ ಅರ್ಹರಲ್ಲ. 
ಪಿ ) ಸುಳ್ಳು ಮಾಹಿತಿ ಅಥವಾ ನಕಲಿ ಪ್ರಮಾಣ ಪತ್ರ / ದಾಖಲೆಗಳನ್ನು ಸಲ್ಲಿಸಿ ನೌಕರಿ ಪಡೆಯುವುದು ಯಾವುದೇ ಸಂದರ್ಭದಲ್ಲಿ ಕಂಡು 

ಬಂದಲ್ಲಿ, ಅದೇ ಹಂತದಲ್ಲಿ ಅವರನ್ನು ಯಾವುದೇ ಮುನ್ಸೂಚನೆ ನೀಡದೆ ಅವರ ಅಭ್ಯರ್ಥಿತನವನ್ನು ರದ್ದುಗೊಳಿಸುವುದರ ಜೊತೆಗೆ ಅವರ 

ವಿರುದ್ದ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು. 
ಕ್ಯೂ ) ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ವಿನಿಯಮಗಳಿಗೆ ( Rules & Regulations) 

ಬದ್ಧನಾಗಿರುತ್ತಾನೆ ಎಂದು ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ ಹುದ್ದೆಗೆ ಆಯ್ಕೆಯಾಗದ ಪಕ್ಷದಲ್ಲಿ ತದನಂತರ ಅದೇ 

ನಿಯಮಗಳನ್ನು ಪ್ರಶ್ನಿಸಲು ಬರುವುದಿಲ್ಲ. 
ಆರ್) ಕೆ.ಸಿ.ಎಸ್. (ಸಾಮಾನ್ಯ ನೇಮಕಾತಿ ) ನಿಯಮಗಳು 1977ರಲ್ಲಿ ಹಾಗೂ ಸದರಿ ನಿಯಮಕ್ಕೆ ಕಾಲಕಾಲಕ್ಕೆ ಆಗಿರುವ ತಿದ್ದುಪಡಿಗಳನುಸಾರ 

ನಿರ್ದಿಷ್ಟಗೊಳಿಸಿರುವಂತೆ ಆಯ್ಕೆಯಾದ ಅಭ್ಯರ್ಥಿಯು ನೇಮಕಾತಿ ಆದೇಶ ನೀಡುವ ಮುನ್ನ ಪೂರ್ಣ ಪ್ರಮಾಣದ ವೈದ್ಯಕೀಯ ಪರೀಕ್ಷೆಗೆ 

ಒಳಗಾಗಬೇಕಾಗುತ್ತದೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ವಿಫಲರಾದ ಅಭ್ಯರ್ಥಿಗಳನ್ನು ಅನರ್ಹ ಗೊಳಿಸಲಾಗುವುದು. 
ಎಸ್ ) ದುರ್ನಡತೆ : ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 

ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆ ಮಾಚಿರುವನೆಂದು 
ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ 
ಕೊಠಡಿಯಲ್ಲಿ ದುರ್ವತಿ್ರಸುತ್ತಿರುವನೆಂದು, ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಅಥವಾ ಒಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗಳಿಗೆ 
ಹಾಜರಾಗಿರುವ ವಿಷಯವನ್ನು ಮರೆಮಾಚಿ ಮತ್ತೊಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗೆ ಹಾಜರಾದರೆ ಹಾಗೂ ನೇಮಕಾತಿ ಸಮಿತಿಯಿಂದ 
ನೀಡಲಾದ ಯಾವುದೇ ಸೂಚನೆಗಳು ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ 
ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು, ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತ: ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು 
ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ನೇಮಕಾತಿ ಸಮಿತಿ ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ ಪಡೆಯುವುದರಿಂದ ಅಥವಾ ಯಾವುದೇ 

ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್ ಮಾಡಲಾಗುವುದು. 
ಟಿ) ಆನ್‌ಲೈನ್ ಮುಖಾಂತರ ಅರ್ಜಿಗಳನ್ನು ಭರ್ತಿ ಮಾಡುವ ಬಗ್ಗೆ ಹೆಚ್ಚಿನ ವಿವರಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ 

www .ksp .gov.in ನಲ್ಲಿನ ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತದೆ. ಅವುಗಳನ್ನು ಓದಿದ ನಂತರ ಅರ್ಜಿಯಲ್ಲಿನ ಅಂಶ / ವಿವರಗಳನ್ನು 

ಭರ್ತಿ ಮಾಡುವುದು. 
ಯು ) ಅಭ್ಯರ್ಥಿಗಳು ಸಬ್ ಇನ್ಸ್‌ಪೆಕ್ಟರ್ ನೇಮಕಾತಿಗೆ ಸಂಬಂಧಿಸಿದಂತೆ ಸಹಾಯವಾಣಿಗೆ ಸಂಪರ್ಕಿಸಿ ತಮ್ಮ ನೇಮಕಾತಿಗೆ ಸಂಬಂಧಿಸಿದ 

ಪ್ರಶ್ನೆಗಳನ್ನು ಸ್ಪಷ್ಟ ಪಡಿಸಿಕೊಳ್ಳಬಹುದು. ಘಟಕದ ಸಹಾಯವಾಣಿಯ ಸಂಖ್ಯೆ , ಈ ಕೆಳಕಂಡಂತಿರುತ್ತದೆ. ಈ ಸಹಾಯವಾಣಿ ದಿನಾಂಕ 
08.09 .2014 ರಿಂದ ಪ್ರತಿದಿನ ಬೆಳಿಗ್ಗೆ 8.00 ರಿಂದ ಸಾಯಂಕಾಲ 8.00 ಗಂಟೆಯವರೆಗೆ ಲಭ್ಯವಿರುತ್ತದೆ . ಅಲ್ಲದೆ ಮೇಲಿಂದ ಮೇಲೆ 
ನೇಮಕಾತಿಗೆ ಸಂಬಂಧಪಟ್ಟಂತೆ ಬರುವ ಸಾಮಾನ್ಯ ಪ್ರಶ್ನೆಗಳಿಗೆ ( Frequenty Asked Questions - FAQ) ಉತ್ತರವನ್ನು 
www.ksp .gov.in ಪೊಲೀಸ್‌ ವೆಬ್‌ಸೈಟ್‌ನಲ್ಲಿ ನೋಡಬಹುದು. 


ಸಹಾಯವಾಣಿ ಸಂಖ್ಯೆ.: 


ನೇಮಕಾತಿ ಘಟಕ , ಬೆಂಗಳೂರು 


080 - 22943346 


ಸಹಿ/ 
ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೋಲೀಸ್, 

ನೇಮಕಾತಿ ಮತ್ತು ತರಬೇತಿ ಹಾಗೂ ಸದಸ್ಯ ಕಾರ್ಯದರ್ಶಿ , 
ಪೋಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ವೈರ್‌ಲೆಸ್) ನೇಮಕಾತಿ ಸಮಿತಿ, ಕಾರ್ಲ್ಟ ನ್ ಭವನ, ಅರಮನೆ ರಸ್ತೆ, 

ಬೆಂಗಳೂರು- 560 001 . 


೨೭೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ ( 2) (3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರಗಳ ನಮೂನೆ 


ಪ್ರಮಾಣ ಪತ್ರ 


1111111111111111111111111111111111111111111 


••••••••••••••••••••••••••••••• 


ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ....... ........... ಜಿಲ್ಲೆಯ ವಿಭಾಗದ 

...... ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ....... .... ಎಂಬುವವರ ಮಗ / ಮಗಳಾದ ಶ್ರೀ | 
ಶ್ರೀಮತಿ 

............ ಇವರು ಅನುಸೂಚಿತ ಜಾತಿ / ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ 
ಜಾತಿ / ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 
* ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1950 
: ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956, ಮುಂಬಯಿ ರಾಜ್ಯ ಪುನರ್ ರಚನಾ ಅಧಿ 
ನಿಯಮ , 1960 , ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ , 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ 
ಪ್ರದೇಶಗಳ ( ಮುನರ್‌ ರಚನಾ ಅಧಿನಿಯಮ , 1971ರ ಮೂಲಕ ತಿದ್ದುಪಡಿಯಾದಂತೆ). 


* 


* 


* 


* 


* 


ಸಂವಿಧಾನ 
ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ , 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959 . 
ಸಂವಿಧಾನ ( ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ / ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್ ) ಅನುಸೂಚಿತ ಬುಡಕಟ್ಟುಗಳ ಆದೇಶ 


* 


* 


* 


* 


••••••••••••••••••••••••••••••••••••••••••••••••••••••••••••••••••••••••••••••••••••••••••••••••••• 


ಶ್ರೀ / ಶ್ರೀಮತಿ | ಕುಮಾರಿ * ....... 

ಮತ್ತು / ಅಥವಾ 
ಅವನ / ಅವಳ ಕುಟುಂಬವು | 

............... ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 
......... ಜಿಲ್ಲಾ / ವಿಭಾಗದ .. ...….…...…...... ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು) 


1111111111111111111111111111111111101 


ಸಹಿ ............" 


ತಹಶೀಲ್ದಾರರು ............ 


ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ದಿನಾಂಕ : 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ* 

ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ : ಇಲ್ಲಿ ಉಪಯೋಗಿಸಿದ “ ಸಾಮಾನ್ಯ ನಿವಾಸಿಗಳೂ ” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ 
ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತದೆ . 
ಭಾರತ ಸರ್ಕಾರದ ಪತ್ರ ಸಂಖ್ಯೆ , ಬಿಸಿ 12028 / 2 / 76 - ಎಸ್‌ಸಿಟಿ -1 ಗೃಹ ಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನು 
ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ) ಪತ್ರ ಸಂಖ್ಯೆ 13.02 .74 ಇಎಸ್‌ಟಿ 
( ಎಸ್‌ಸಿಟಿ) ದಿನಾಂಕ 5ನೇ ಆಗಸ್ಟ್ 1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು 
ಹೊರಡಿಸಿದ ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ 
ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ, ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ 
ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ ಪ್ರಾಧಿಕಾರಿಯಾಗುವುದಿಲ್ಲ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧೮, ೨೦೧೪ 


೨೭೪೯ 


( ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - 
(ನಿಯಮ 3ಎ ( 2) (3) ನೋಡಿ) 


ಹಿಂದುಳಿದ ವರ್ಗಗಳಿಗೆ ( ಪ್ರ. ವರ್ಗ -1) ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪತ್ರ 


••••••••••••••••••••••••••••••••••••••••••••••••••••••••••••••••••••••••••••••••••••••••••••••••••••••••••••••• 


| | | | 


| | | | | | | | | | | | | | | 


| | | | | | . 


111111111111111111111111111111111111111 


ಶ್ರೀಮತಿ 
ಶ್ರೀ / ಶ್ರೀಮತಿ ........ 


...... ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ | 
................ ಇವರ ಮಗ / ಮಗಳು / ಪತ್ನಿ / ಪತಿಯಾದ 

........ ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ) 
..................... 

....... ಉಪ ಜಾತಿಗೆ ಸೇರಿರುತ್ತಾರೆಂದು 


•••••••••••••••••••••••••••••• 


•••••••••••••••••••••••••••••••••••••••••••••••• 


ಜಾತಿಯ 


iiiiiiiiiiiiiiiiiiiiiiiiii 


ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ತಹಶೀಲ್ದಾರರು 
............... ತಾಲ್ಲೂಕು 
ಕಛೇರಿಯ ಮೊಹರು 


( ಪ್ರವರ್ಗ - 2ಎ , 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 

(ನಿಯಮ 3ಎ (2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ, 3ಎ, 3ಬಿ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 
........ ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ....... . 

........ ಇವರ ಮಗ | 
ಮಗಳು / ಪತಿ | ಪತ್ನಿಯಾದ ಶ್ರೀ /ಶ್ರೀಮತಿ/ಕುಮಾರಿ 

.......... ಇವರು ಮತ್ತು ಆತನ / ಅವಳ ತಂದೆ / ತಾಯಿ | 
ಪೋಷಕರು/ ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ. ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ 30.03.2002ರಲ್ಲಿ ನಿರ್ದಿಷ್ಟ 
ಪಡಿಸಿದ ಮೇಲುಸ್ತರದ (ಕ್ರಿಮಿ ಲೇಯರ್) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ; 


ಅಭ್ಯರ್ಥಿಯಾಗಲಿ ಅಥವಾ ಆತನ / ಆಕೆಯ ತಂದೆ ತಾಯಿ /ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ 
ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು ; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮದಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ರೂ . 11400 - 21600/- ಪ್ರಾರಂಭಿಕ ಹಂತ) 
ಕಡಿಮೆಯಲ್ಲದ ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು 

ಅಥವಾ 
ಆತನ/ ಆಕೆಯ ತಂದೆ ತಾಯಿ /ಪೋಷಕರು / ಪತ್ನಿ / ಪತಿಯ ಆದಾಯವು ಎರಡು ಲಕ್ಷ ಮೀರುವುದಿಲ್ಲವೆಂದು ; 

- ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರಲ್ಲಿ ನಿಗದಿಪಡಿಸಿರುವಂತೆ ಆತನ / ಆಕೆಯ ತಂದೆ ತಾಯಿ /ಪೋಷಕರು/ ಪತ್ನಿ / ಪತಿಯು 
ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ /ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ ಹೆಚ್ಚಿನ 
ಕೃಷಿ ಭೂಮಿ ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣಿಕರಿಸಲಾಗಿದೆ. ಸರ್ಕಾರಿ 
ಆದೇಶ ಸಂಖ್ಯೆ . ಎಸ್‌ಡಬ್ಲೂಡಿ 225 ಬಿಸಿಎ 2000 , ದಿನಾಂಕ 30. 03.2002ರ ಅನ್ವಯ ಶ್ರೀ /ಶ್ರೀಮತಿ/ಕುಮಾರಿ 
ಇವರು ..... ಜಾತಿಗೆ. 

........... ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ . 
ಎಸ್‌ಡಬ್ಲೂಡಿ 225 ಬಿಸಿಎ 2000 , ದಿನಾಂಕ 30. 03 .2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ .. 

........ ( 2ಎ , 2ಬಿ, 
3ಎ , 3ಬಿ) ಸೇರಿರುತ್ತಾರೆ. 


. . . . .. 


ದಿನಾಂಕ : 


ತಹಶೀಲ್ದಾರರು 

....... ತಾಲ್ಲೂಕು 
ಕಛೇರಿಯ ಮೊಹರು 


೨೭೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ನಮೂನೆ- 1 


ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು 

ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 
ತಹಶೀಲ್ದಾರರು, 
...... .... .... ... ತಾಲ್ಲೂಕು, 

. ಜಿಲ್ಲೆ. 


ಮಾನ್ಯರೆ, 


ಶ್ರೀ | ಶ್ರೀಮತಿ ... ಎಂಬುವವರ ಮಗ/ಮಗಳು / ಪತಿ / ಪತ್ನಿ ..... 

ಆದ ನಾನು 
ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು 
ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


2. 


ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ : 
ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ : 

ತಾಲ್ಲೂಕು : 


[ 3. 
[ 4 , 


ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 
ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ ಪತಿಯ/ ಪತ್ನಿಯ ಹೆಸರು ಮತ್ತು ಉದ್ಯೋಗ: 
(ಉದ್ಯೋಗವು ಸರ್ಕಾರಿ/ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ಯಮ / ಖಾಸಗಿ ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ : 
( ಸ್ಪಷ್ಟವಾಗಿ ನಮೂದಿಸುವುದು) 
ಅಭ್ಯರ್ಥಿಯ ಖಾಯಂ ವಿಳಾಸ : 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 


ಮಾಧ್ಯಮಿಕ 
ಪ್ರೌಢ 


8. 

ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ ( ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ 
ಆದಾಯ ಎಲ್ಲಾ ಮೂಲಗಳಿಂದ : 

1) ವೇತನ ಶ್ರೇಣಿ 
2) ಜಮೀನಿನ ವಿವರ 
3) ಇತರ ಮೂಲಗಳು 
ಆದಾಯ ತೆರಿಗೆ ಪಾವತಿದಾರರೇ ? 
ಸಂಪತ್ತು ತೆರಿಗೆ ಪಾವತಿದಾರರೇ ? 
ಮಾರಾಟ ತೆರಿಗೆ ಪಾವತಿದಾರರೇ ? 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


೨೭೫೧ 


ಪ್ರಮಾಣೀಕೃತ ಘೋಷಣೆ 


ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ/ ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ 
ಮತ್ತು ಘೋಷಿಸುತ್ತೇನೆ. 


ತಮ್ಮ ವಿಧೇಯ 
( ಅಭ್ಯರ್ಥಿಯ ಸಹಿ ) 


ದಿನಾಂಕ : 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ಧನಾಗಿರುತ್ತೇನೆ. 


ದಿನಾಂಕ : 


ತಂದೆ/ತಾಯಿ /ಪೋಷಕರ ಸಹಿ 
(ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ಗಂಡ/ ಇವರ ಸಹಿ ) 


ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ /ತಾಯಿ /ಪೋಷಕರು/ ಪತಿ / ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


(ಪೂರ್ಣ ವಿಳಾಸದೊಂದಿಗೆ) 

ಪರಿಶೀಲನಾ ಪ್ರಮಾಣ ಪತ್ರ 
1. ಶ್ರೀ /ಶ್ರೀಮತಿ... 

.............. ಎಂಬುವವರ ಮಗ/ಮಗಳು / ಪತಿ/ ಪತ್ನಿ / ಶ್ರೀ / 
ಶ್ರೀಮತಿ/ಕುಮಾರಿ ............................ ಎಂಬುವವರು ಕರ್ನಾಟಕ ರಾಜ್ಯದ .............................. ಜಿಲ್ಲೆಯ ವಿಭಾಗ ... 
ಗ್ರಾಮ /ಪಟ್ಟಣ/ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 


2 . ಶ್ರೀ /ಶ್ರೀಮತಿ/ ಕುಮಾರಿ 

ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ 
ಎಸ್‌ಡಬ್ಲೂಡಿ 251 ಬಿಸಿಎ 94 , ಬೆಂಗಳೂರು, ದಿನಾಂಕ 31.01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy 
Layer) ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ತಹಶೀಲ್ದಾರರು 
........... ತಾಲ್ಲೂಕು 

ಕಛೇರಿಯ ಮೊಹರು 


ಸೂಚನೆ - 1: ಇದರಲ್ಲಿ ಉಪಯೋಗಿಸಲಾದ “ಸಾಮಾನ್ಯ ನಿವಾಸಿ ” ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ 
ಅನುಚ್ಛೇದದಲ್ಲಿನ ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ - 2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94 , 
ಬೆಂಗಳೂರು, ದಿನಾಂಕ 31.01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ 
ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು. 


೨೭೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ನಮೂನೆ - 2 
ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 


ಶ್ರೀ | ಶ್ರೀಮತಿ 

...... 

ರವರ ಮಗ/ ಮಗಳು / ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ 
........................... ತಾಲ್ಲೂಕು 

........ ಗ್ರಾಮದಲ್ಲಿ .... 
ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ ........ 

....... . ತರಗತಿಯವರೆಗೆ 
........... ತಾಲ್ಲೂಕು ....... ಪಟ್ಟಣ ........ 

.. ........... ಶಾಲೆಯಲ್ಲಿ ವ್ಯಾಸಂಗ ಮಾಡಿ 
.... ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ 
ಕರ್ನಾಟಕದ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ, 1964ರ ಅಡಿಯಲ್ಲಿ ನಿರ್ದಿಷ್ಟ 
ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 


ದಿನಾಂಕ : 


ಮೇಲುರುಜು 
ಕ್ಷೇತ್ರ ಶಿಕ್ಷಣಾಧಿಕಾರಿ 


ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರಗಳು : 


ಅನುಬಂಧ - ಎ 


ಅರ್ಹತಾ ಪ್ರಮಾಣ ಪತ್ರ 
[ಅನುಚ್ಛೇದ 371 ( ಜೆ ) ಮೇರೆಗೆ] 

(3(3) ನೇ ನಿಯಮ ನೋಡಿ) 
[ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ) ನಿಯಮಗಳು, 2013 ] 
ಶ್ರೀ / ಶ್ರೀಮತಿ - - - - - - - - - - - - - - - - - ರವರು - - - - - -- - - - - - - - ರವರ ಮಗ | 
ಹೆಂಡತಿಯಾಗಿದ್ದು, 
ಇವರು ಕರ್ನಾಟಕ ರಾಜ್ಯದ - - - - - - - - - - - - - - - - - ಜಿಲ್ಲೆಯ - - - - - - - - - - - - - - - - ತಾಲ್ಲೂಕಿನ - - - - - - - - - 
- -- -- ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ . 


ಸ್ಥಳ : - - - - - - - - - - 
ದಿನಾಂಕ: - - - - - - - - 


ಹೆಸರು - - - - - -- 
ಅಸಿಸ್ಟೆಂಟ್ ಕಮೀಷನರ್ 

- - - - - - - ಉಪವಿಭಾಗ 
- - - - - - - - - ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೫೩ 
ಅನುಬಂಧ - ಬಿ 
ವಾಸಸ್ಥಳ ಪ್ರಮಾಣ ಪತ್ರ 
( ಅನುಚ್ಛೇದ 371 ( ಜೆ) ಮೇರೆಗೆ) 

(ನಿಯಮ 4 ( ಬಿ) ( 2) (ii) ನೋಡಿ) 
[ ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ) ನಿಯಮಗಳು , 2013] 
ಶ್ರೀ / ಶ್ರೀಮತಿ - - - - - - - - - - - - - - - - - - ರವರು - - - - - - - - - - - - - - - - - ರವರ ಮಗ / ಹೆಂಡತಿಯಾಗಿದ್ದು, 
ಇವರು - - - - - - - - - - - - ಜಿಲ್ಲೆಯ - - - - - - - - - -- - - - 

ತಾಲ್ಲೂಕಿನ - 
- ಗ್ರಾಮ / ಪಟ್ಟಣದ ಈ ಕೆಳಕಂಡ ವಿಳಾಸದಲ್ಲಿ ಕೆಳಗೆ ಸೂಚಿಸಿರುವ ಅವಧಿಯಲ್ಲಿ ವಾಸವಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 


- - - - - - 


- - 


- - - - - - - - 


ವಿಳಾಸ 


ಯಾವ ದಿನಾಂಕದಿಂದ ಯಾವ 

ದಿನಾಂಕದವರೆಗೆ 


ಸಾಕ್ಷ್ಯವಿವರ 
( ಆಧಾರವಾಗಿಟ್ಟುಕೊಂಡಿರುವ ಸಾಕ್ಷದ ಎಲ್ಲಾ 

ಪ್ರಮಾಣೀಕೃತ ಪ್ರತಿಗಳನ್ನು ಲಗತ್ತಿಸಿ) | 


ಸಾಕ್ಷ್ಯದಲ್ಲಿ ಹೇಳಲಾದ ಎಲ್ಲಾ ಲಗತ್ತುಗಳನ್ನು ಕೋಷ್ಟಕದಲ್ಲಿ ಸಂಕ್ಷಿಪ್ತವಾಗಿ ಅಳವಡಿಸಿ 


ಸ್ಥಳ: - - - - - - 


ದಿನಾಂಕ : 


- - - - - - - - - 


ಹೆಸರು - - - - - 
ತಹಸೀಲ್ದಾರ್ - - - - - -- -- 
- - - - - - - - - - - - - - - ತಾಲ್ಲೂಕು 
- - - - - - - - - - - - - - - - ಜಿಲ್ಲೆ 


೨೭೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಅನುಬಂಧ - ಸಿ 
ವ್ಯಾಸಂಗ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ) ಮೇರೆಗೆ] 
( ನಿಯಮ 4 ( ಸಿ) ( 2) ( ii) ನೋಡಿ] 


[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ] 
ಶ್ರೀ ಶ್ರೀಮತಿ- - - - - - - - - - - - --- - - - ರವರು - - - - - - --- - - - - - - - - - - - - 

- - - - - - - - - ರವರ ಮಗ/ 
ಹೆಂಡತಿಯಾಗಿದ್ದು,ಇವರು - - - - - - - ಜಿಲ್ಲೆಯ - - - - - - 

ತಾಲ್ಲೂಕಿನ - - - - 
-- - - -- - - - ಕಾಲೇಜು / ಶಾಲೆಯಲ್ಲಿ ಈ ಕೆಳಗೆ ಸೂಚಿಸಲಾದ ಅವಧಿಯಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು 
ಪ್ರಮಾಣೀಕರಿಸಲಾಗಿದೆ. 


ತರಗತಿ / ಹಂತ 


ಯಾವ ದಿನಾಂಕದಿಂದ ಯಾವ 

ದಿನಾಂಕದ ವರೆಗೆ 


ದಾಖಲೆಯ 


ಇವನು ಈ ಕೆಳಕಂಡ ವರ್ಷಗಳಲ್ಲಿ ಈ ಕೆಳಕಂಡ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿದ್ದಾನೆ / ಅನುತ್ತೀರ್ಣನಾಗಿದ್ದಾನೆ: 

ದಾಖಲೆಯ 
ತರಗತಿ / ಪರೀಕ್ಷೆ / ಹಂತದ ಹೆಸರು ವರ್ಷ | ಅನುತ್ತೀರ್ಣ / ಉತ್ತೀರ್ಣ 

ಉಲ್ಲೇಖ 


ಸ್ಥಳ: - - - - - - - - - - 


ಹೆಸರು: - - - - - - - - - 
ಸಂಸ್ಥೆಯ ಮುಖ್ಯಸ್ಥರು 


ದಿನಾಂಕ: - - - - - . 


ಪ್ರಮಾಣ ಪತ್ರ 
ಮೇಲೆ ನೀಡಲಾದ ಪ್ರಮಾಣಪತ್ರವು ಲಭ್ಯವಿರುವ ದಾಖಲೆಯ ಪ್ರಕಾರ ಸತ್ಯವಾಗಿದೆ ಎಂಬುದನ್ನು ನಾನು ಸ್ವತಃ 
ಮನವರಿಕೆ ಮಾಡಿಕೊಂಡಿದ್ದೇನೆಂದು ಪ್ರಮಾಣೀಕರಿಸುತ್ತೇನೆ. 


ಸ್ಥಳ: - - - - - - - - - 
ದಿನಾಂಕ: - - - - - - 


- - - - - - - - - - - 


ಹೆಸರು : - - - - - - - - 
ಕ್ಷೇತ್ರ ಶಿಕ್ಷಣಾಧಿಕಾರಿ : - - - - - - - 

-- - - - --- - ತಾಲ್ಲೂಕು 
- - - - - - - - - - - - ಜಿಲ್ಲೆ 


- - - 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೫೫ 
ಅನುಬಂಧ - ಡಿ 

ಸ್ವಗ್ರಾಮ ಪ್ರಮಾಣಪತ್ರ 
(Home Town Certificate ) 
[ ಅನುಚ್ಛೇದ 371 ( ಜೆ) ಮೇರೆಗೆ ] 

(4 ( ಇ) ನಿಯಮ ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ] 
ಶ್ರೀ / ಶ್ರೀಮತಿ - - - - - - - - - - - - - - - - - ರವರು - - - - - - - - - - - - - - - ರವರ ಮಗ | 
ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ -- - - -- - - - - --- - - ---- ಜಿಲ್ಲೆಯ - - - - - - - -- - - - - - -- ತಾಲ್ಲೂಕಿನ - 

-- - - - - - ಗ್ರಾಮ / ಪಟ್ಟಣವನ್ನು ತನ್ನ ಸ್ವಗ್ರಾಮ / ಸ್ಥಳ ಎಂದು ತನ್ನ ಸೇವಾ ಪುಸ್ತಕದಲ್ಲಿ ಘೋಷಿಸಿರುತ್ತಾರೆ. 
ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 
01 - 01 -2013ಕ್ಕೆ ಮುಂಚೆ ಸೇವಾ ಪುಸ್ತಕದಲ್ಲಿ ನಮೂದು ಮಾಡಲಾಗಿತ್ತೆಂದು ಸ್ವತಃ ಮನವರಿಕೆ ಮಾಡಿಕೊಂಡಿರುತ್ತೇನೆ. 


CHA 


L 


ದಿನಾಂಕ : - - - 


ಹೆಸರು: - - - - - - - - - - - -- 
ಪದನಾಮ - - - - 
ಕಛೇರಿ - - - - - - - - - - - 
ಇಲಾಖೆ - - - - - - 


ಅನುಬಂಧ - ಇ . 
ಸಿಂಧುತ್ವ ಪ್ರಮಾಣ ಪತ್ರ 
( ಅನುಚ್ಛೇದ 371 ( ಜೆ) ಮೇರೆಗೆ ) 

(ನಿಯಮ 6(3) ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013] 
ಶ್ರೀ | ಶ್ರೀಮತಿ - - - - - - -- - - - - - - - ರವರು 

- - ರವರ ಮಗ | 
ಹೆಂಡತಿಯಾಗಿದ್ದು,ಇವರು ಕರ್ನಾಟಕ ರಾಜ್ಯದ - - - 

- - - - - - ತಾಲ್ಲೂಕಿನ - - 
-- - - - - ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿರುತ್ತಾರೆ. 
ನಾವು ಅರ್ಹತಾ ಪ್ರಮಾಣ ಪತ್ರದ ಸರಿತನವನ್ನು ಪರಿಶೀಲಿಸಿದ್ದೇವೆ ಹಾಗೂ ಅದನ್ನು ಮಾನ್ಯ ಮಾಡಿದ್ದೇವೆ. 


> 


> 


-- - ಜಿಲ್ಲೆಯ - 


- - - - - - - - 


ಸ್ಥಳ: - - - - - - - - - - 
ದಿನಾಂಕ: - - - - - - - - - 


ಹೆಸರು : - - - - - 
ಜಿಲ್ಲಾಧಿಕಾರಿ - - - - - - - - - 
- - - - - - - - - - - - ಜಿಲ್ಲೆ 


| 


3 


= 


= 


= 


= 


= 


= 


= 


= 


= 


= 


= 


= 


= 


= 


= 


= 


= 


ಹೆಸರು - - - - - - - . 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 


ಜಿ 


ಹೆಸರು: - - - - - - - - - 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 
ಜಿಲ್ಲೆ ಪಂಚಾಯತ್ 

- - - - - - - - - - ಜಿಲ್ಲೆ 


3G 


೨೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಸೇವಾನಿರತ ಅಭ್ಯರ್ಥಿಗಳಿಗೆ ಮಾತ್ರ/ Only for In -service candidates 

ಅನುಬಂಧ - ಎ | ANNEXURE - A 

JUDEO JE / CERTIFICATE 
ಅರ್ಜಿದಾರನು ಎಲ್ಲಾ ಅರ್ಹತಾ ಮಾನದಂಡಗಳನ್ನು ಪೂರೈಸಿರುವುದನ್ನು ಮತ್ತು ವಾಸ್ತವಾಂಶಗಳು ಆತನ ಸೇವಾ 
ದಾಖಲೆಗಳಿಗೆ ಹೊಂದಾಣಿಕೆಯಾಗಿರುವುದನ್ನು ಪರಿಶೀಲಿಸಲಾಗಿದೆ. ಈ ಕೆಳಕಂಡ ತಪಾಸಣಾ ಪಟ್ಟಿಯನ್ನು ಕೆಳಗೆ ಸಹಿ 
ಮಾಡಿರುವವರು ಖುದ್ದಾಗಿ ಪರಿಶೀಲಿಸಿದ್ದಾರೆ. 

Verified that the applicant fulfills all eligibility criteria and facts have been tallied from his service 
records. The check list below has been personally verified by the undersigned . 


ಪ್ರಸ್ತುತ ಕರ್ತವ್ಯ 
ಮತ್ತು ಕರ್ತವ್ಯ 


( ಎ) ಅಭ್ಯರ್ಥಿಯ ಪೂರ್ಣ ಹೆಸರು 
ನಿರ್ವಹಿಸುತ್ತಿರುವ ಹುದ್ದೆ 
ನಿರ್ವಹಿಸುತ್ತಿರುವ ಸ್ಥಳ - 
(a) The Candidate s Full Name 
candidate 


Present post of the 
and working place of the candidate 


ಆಗಿರುತ್ತದೆ. ಆತನ 


( ಬಿ) ಅಭ್ಯರ್ಥಿಯ ಜನ್ಮ ದಿನಾಂಕವು ದಾಖಲೆಗನುಸಾರ 
ವಯಸ್ಸು 07.10.2014 ಕ್ಕೆ 

- ಇರುತ್ತದೆ. 
( b ) The Candidate s Date of Birth , as per record is , 

07 .10.2014 is 


His age as on 


( ಸಿ) ಅಭ್ಯರ್ಥಿಯು 07.10 .2014 ಕ್ಕೆ ಪದವೀಧರನಾಗಿದ್ದಾನೆ. ಅವನು 

ವಿಶ್ವವಿದ್ಯಾಲಯದಿಂದ 
– ವರ್ಷದಲ್ಲಿ 

– ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾನೆ. 
(c) The candidate is a Graduate as on 07.10.2014 . He has passed 
Examination from 

University in the year 
( ಡಿ) ಅಭ್ಯರ್ಥಿಯು ದಾಖಲೆ/ ಪ್ರಮಾಣ ಪತ್ರಕ್ಕನುಸಾರವಾಗಿ 

ಜಾತಿ/ಸಮುದಾಯ / ಪ್ರವರ್ಗಕ್ಕೆ ಸೇರಿದ್ದಾನೆ. 
(d ) The candidate belongs to 

_ Caste/ Group / Category as per Service 
record /Certificate. 
( ಇ ) ಅಭ್ಯರ್ಥಿಯು 

ರಂದು ಪೊಲೀಸ್ ಇಲಾಖೆಗೆ ಸೇರಿದ್ದಾನೆ. ದಿನಾಂಕ: 07.10 . 2014ಕ್ಕೆ 
ಪೋಲೀಸ್ ನಿರೀಕ್ಷಕರು / ಮುಖ್ಯ ಪೇದೆ/ಪೋಲೀಸ್ ಕಾನ್ಸ್‌ಟೇಬಲ್‌ ಆಗಿ ಆತನ ಸೇವಾವಧಿಯು 
_ _ ವರ್ಷ 

ತಿಂಗಳು 

– ದಿನಗಳಾಗಿರುತ್ತದೆ. 
( e ) The candidate has joined the Police Department on 

-- His length of 
Service as ASI/HC /PC as on 07.10. 2014 is _ _ Years __ _ Months _ Days. 


II 


ಕಡತ ಲಭ್ಯವಿಲ್ಲದ ಅಥವಾ ಇತರ ಕಾರಣಗಳಿಗಾಗಿ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಲಾಗಿಲ್ಲ. 
For lack of records or otherwise . I am unable to verify the following. 

೩. ಇಲಾಖಾ ವಿಚಾರಣೆ | Departmental Enquiry . 
b . ಅಪರಾಧಗಳಲ್ಲಿ ತೊಡಗಿರುವುದು/ Involvement in Criminal Cases , 
c. ಜಾತಿ /ಸಮುದಾಯ / ಪ್ರವರ್ಗ Caste / Group / Category 

ಪೊಲೀಸ್ ಸೂಪರಿಂಟೆಂಡೆಂಟ್/ ಘಟಕಾಧಿಕಾರಿ 
Superintendent of Police /Unit Officer 

(with Office Seal) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

೨೭೫೭ 
ಸೇವಾನಿರತ ಅಭ್ಯರ್ಥಿಗಳಿಗೆ ಮಾತ್ರ/ Only for In -service candidates 

ಅನುಬಂಧ - “ ಬಿ” | ANNEXURE - B 

ಘೋಷಣೆ | DECLARATION 
ನಾನು ಸೇವಾನಿರತ ಸಬ್ಇನ್ಸ್‌ಪೆಕ್ಟರ್ ( ವೈರ್‌ಲೆಸ್) ಹುದ್ದೆಯ ನೇಮಕಾತಿ ಬಗ್ಗೆ ಅಧಿಸೂಚನೆಯಲ್ಲಿ ಅನುಬಂಧಗಳನ್ನು ಗಮನವಿಟ್ಟು 
ಓದಿದ್ದೇನೆ ಹಾಗೂ ಅವುಗಳಿಗೆ ಬದ್ಧವಾಗಿರುವುದಾಗಿ ಈ ಮೂಲಕ ದೃಢೀಕರಿಸುತ್ತೇನೆ. 


I have read the provisions in the Notification regarding the Recruitment to the post of Inservice Sub 
Inspector (Wireless ) carefully and I hereby declare to abide by the sub -rules . 


1) ನನ್ನ ಪೂರ್ಣ ಹೆಸರು 

ಹುದ್ದೆ 


ಮತ್ತು 


- ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ 
ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


My Full Name 
place of working 


Working as _ 


and 


2) ನನ್ನ ಜನ್ಮ ದಿನಾಂಕ 

ಆಗಿರುತ್ತದೆ. ಅದು 
ಆಧರಿಸಿರುತ್ತದೆ. 07 .10 .2014ಕ್ಕೆ ನನ್ನ ವಯಸ್ಸು - 
My date of birth is 

_. My age as on 07.10.2014 is _ 
supported by 

Document. 


ದಾಖಲೆಯನ್ನು 
- ಇರುತ್ತದೆ. 

_ . It is 


3) 07.10. 2014ಕ್ಕೆ ನಾನು ಪದವೀಧರನಾಗಿದ್ದು 

- ವಿಶ್ವವಿದ್ಯಾಲಯದಿಂದ 

ವರ್ಷದಲ್ಲಿ 
– ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ. ಅದಕ್ಕೆ ಆಧಾರವಾಗಿ - - ದಾಖಲೆ ಇರುತ್ತದೆ. 
I am a Graduate as on 07. 10. 2014 . I have passed 

Examination from 


University in _ 


Year. The supporting document is 


4 ) 


ನಾನು 


- ಜಾತಿ/ಸಮುದಾಯ/ಪ್ರವರ್ಗಕ್ಕೆ ಸೇರಿದ್ದೇನೆ. ಅದಕ್ಕೆ ಆಧಾರವಾಗಿ - 


ದಾಖಲೆ ಇರುತ್ತದೆ. 


I belong to 


Caste /Group / Category . The supporting document is 


5 ) ನಾನು 


– ರಂದು ಪೊಲೀಸ್ ಇಲಾಖೆಗೆ ಸೇರಿದೆ. 07. 10 .2014ಕ್ಕೆ ನನ್ನ ಸೇವಾವಧಿಯು 
- ತಿಂಗಳು 

ದಿನಗಳಾಗಿರುತ್ತದೆ. 


ವರ್ಷ 


I joined the Police Department on 
07 .10 .2014 is 

years 


My length of Service as on 
_ months _ days. 


6) ನಾನು ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿರುವುದಿಲ್ಲವೆಂದು ಹಾಗೂ ನನ್ನ ವಿರುದ್ಧ ಇಲಾಖಾ ವಿಚಾರಣೆ 

ಬಾಕಿ ಇರುವುದಿಲ್ಲವೆಂದು ಘೋಷಿಸುತ್ತೇನೆ. 
I declare that I have neither been involved in any Criminal case nor any Departmental 


Enquiry is pending againstme. 


R .N.I. No.KARBIL/2001/47147 POSTAL REGN. No . RNP /KA/BGS/2202 /2014- 16 
Licensed to postwithout prepayment WPP No . 297 


೨೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೮, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಮೇಲೆ ಹೇಳಿದ ವಿವರಗಳು ನಿಜವೆಂದು ನಾನು ಈ ಮೂಲಕ ಘೋಷಿಸುತ್ತೇನೆ. ಯಾವುದೇ ಮಾಹಿತಿಯು 
ಪರೀಕ್ಷೆ/ಸಂದರ್ಶನ/ನೇಮಕಾತಿ ಮುಂಚೆ, ಸಂದರ್ಭ ಅಥವಾ ತರುವಾಯ ಸುಳ್ಳು ಅಥವಾ ತಪ್ಪೆಂದು ಕಂಡು ಬಂದ ಸಂದರ್ಭದಲ್ಲಿ ಅಥವಾ 
ಅನರ್ಹತೆ ಪತ್ತೆಯಾದ ಸಂದರ್ಭದಲ್ಲಿ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿದೆಯೆಂದು ನನಗೆ ತಿಳಿದಿರುತ್ತದೆ. 

I hereby declare that the above information is true. I am aware that I am liable for action against me in the 
event of any information being found false or incorrect or ineligibility being detected before , during or after the 
examination /interview /appointment. 

ಅಲ್ಲದೆ ಇದೇ ಬಗೆಯ ಪರೀಕ್ಷೆಗೆ ಹಾಜರಾಗದಂತೆ ನಾನು ತತ್ಸಮಾನ ಪರೀಕ್ಷೆಯಿಂದ ಉಚ್ಚಾಟಿಸಲ್ಪಟ್ಟಿಲ್ಲವೆಂದು ಸಹ ಘೋಷಿಸುತ್ತೇನೆ. 
I further declare that I have not been debarred from appearing for any similar examination . 


Date/ ದಿನಾಂಕ : 
Place/ ಸ್ಥಳ: 


ಅಭ್ಯರ್ಥಿಯ ಪೂರ್ಣ ಸಹಿ 
Signature of the candidate 


ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
( ಪೋಲೀಸ್ ಸೇವೆಗಳು – ಬಿ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


